KA/ BG-GPO/2515/NVPP-47/2006-2008 





(© 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸೆಂಪುಟ ೧೪೧ ಬೆಂಗಳೂರು, ಗುರುವಾರ, ಮೇ ೧೧, ೨೦೦೬ (ವೈಶಾಖ ೨೧, ಶಕ ವರ್ಷ ೧೯೨೮) ಸಂಚಿಕೆ ೧೯ 














ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಸ್‌ಎಲ್‌ಎಒ ಎಸ್‌ಆರ್‌(ಹೆ)10:2003-04, ದಿನಾಂಕ: 31ನೇ ಮಾರ್ಚ್‌ 2006 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣ ಅಧಿನಿಯಮವು (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ) ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ 
ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. ಹಾಗೂ ಕಾವೇರಿ ನೀರಾವರಿ 
ನಿಗಮ ನಿಯಮಿತರವರಿಗೆ ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 












































ಅನುಸೂಚಿ 

ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಸಿ.ಎನ್‌.ಪುರ ಗ್ರಾಮ: ಉಂಗ್ರಾ, ಹಿಂಡಸಗೆರೆ ಕಾವಲ್‌ 
ಕ್ರಮ ಸರ್ವೆ ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
ಸಂಖ್ಯೆ ಎ-ಗುಂ ರೂ-ಪ್ಪೆ ದಿನಾಂಕ 

1 2 3 4 5 6 

ಗ್ರಾಮ: ಉಂಗ್ರಾ 

1 165:1ಎ ಖುಷ್ಕಿ 0-09 1/2 0-24 01.06.1998 

2 164 ks 0-12 0-39 ೫ 

3 163:1 0-15 0-30 i 

4 163:2 ಸೃ 0-01 0-02 

5 153 ಗೆ 0-02 0-04 2 

6 152 ks 1-05 1-24 ಸ 

7 151 4 0-09 0-27 ಡೆ 

8 24 ಹ 1-02 1-26 ಚ 

9 25:1 4 0-27 0-88 4 

10 150:10 ತ್ನ 0-04 1/2 0-16 ik 

11 148:1 ಸ್ತ 0-16 0-44 i 


























(೨೧೭) 
























































































































































೨೧೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಮೇ ೧೧, ೨೦೦೬ ಭಾಗ - ೬ 
1 2 3 4 5 6 
12 148:2 ಖುಷ್ಕಿ 0-21 0-58 01.06.1998 
13 210 4 0-14 0-49 is 
14 209 ¥ 0-17 0-60 ಗ್ದ 
15 208 ಷ್ಟ 0-07 3/4 0-27 ಸ 
16 262 ತ 0-19 0-66 ಈ 
17 260 ಸ 0-03 0-10 ಜ್ರ 
18 254 ೫ 0-13 0-52 ತ್ತ 
19 203 ಈ 0-05 1/2 0-19 ಹ 
20 204 2 0-13 0-45 ks 
21 199 ಟ್ಟ 0-06 1/2 0-23 iy 
22 198 ಗ 0-02 1/2 0-09 ಸ 
23 195 ೫ 0-00 1/2 0-02 ki 
24 178:2 ೫ 0-03 1/2 0-14 % 

178:3 ig 0-05 0-20 ತ 
25 175 4 0-15 0-68 ಕ 
26 138:1 ಬ 0-11 0-33 ಟೆ 
27 138:2 ಸ 0-08 1/2 0-25 ಸ 
28 138:6 ಸ 0-11 1/2 0-34 ೫ 
29 138:5 ಚ 0-11 0-33 ಭೆ 
30 70:11 ಸಿ 0-02 1/4 0-08 £4 
31 70:12 ii 0-09 0-31 ೫ 
32 70:13 ಶಿ 0-05 1/2 0-19 ಸ 

70:31 ಭ್ರ 0-02 0-07 ಜಿ 
33 70:14 Ki 0-06 0-21 ಈ 
34 71 1 0-01 0-03 is 
35 168 & 0-17 1/2 0-70 ¥ 
36 74:5 & 0-06 0-19 ಸ 
37 75 ಸೆ 0-03 1/2 0-12 ಸ 
38 187 ೫ 0-13 0-45 ಈ 
39 186 ಗ 0-07 1/2 0-26 Ks 
40 242 ಸ 0-05 1/2 0-19 id 
41 96 ತ 0-09 1/2 0-26 ks 
42 97:2 ks 0-01 1/2 0-06 ಶಿ 
43 97:1 is 0-03 0-11 4 
44 110 lf 0-02 1/4 0-08 ks 
45 111 ಈ 0-02 1/2 0-09 if 
46 193 4 0-04 1/2 0-16 i 
47 251 ಡಿ 0-09 0-31 [i 

ಗ್ರಾಮ: ಹಿಂಡಸಗೆರೆ ಕಾವಲ್‌ 
48 26 ಗ 0-15 0-52 ಸ್ನ 
49 27 ತ 0-24 0-84 i 
50 28 ೫ 0-37 1-29 ೫ 
ಪಿ.ಆರ್‌. 112 ವಿಶೇಷ ಭೂಸ್ವಾಧೀನಾಧಿಕಾರಿ, ಹೇಮಾವತಿ ನಾಲಾ ವಲಯ, ತುಮಕೂರು. 


ಭಾಗ - ೬ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಮೇ ೧೧, ೨೦೦೬ ೨೧೯ 





ಮುಖ್ಯಾಧಿಕಾರಿಗಳು, ಪುರಸಭೆ ಹಾಗೂ ಯೋಜನಾ ಪ್ರಾಧಿಕಾರ, ಸಾಗರ, ಶಿವಮೊಗ್ಗ ಜಿಲ್ಲೆ 
ಪ್ರಕಟಣೆ ಕ್ರಮಾಂಕ: ಸಾ.ಯೋ.:ತಾ:ಮಾ.ಪ್ಲ್ಯಾ1- :2005-06 
ವಿಷಯ: ಸರ್ಕಾರದಿಂದ ಅನುಮೋದನೆಯಾಗಿರುವ ಸಾಗರ ಪಟ್ಟಣದ “ಮಾಸ್ಟರ್‌ ಪ್ಲ್ಯಾನ್‌-1 ತಾತ್ಕಾಲಿಕ” ಯೋಜನೆಯನ್ನು 
ಪ್ರಕಟಿಸುವ ಬಗ್ಗೆ. 

ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ 2(7) (ಬಿ) ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಯು.ಡಿ.ಡಿ:355 ಟಿ.ಟಿಪಿ:96, ದಿನಾಂಕ: 2.9.1996 ರಂತೆ ಯೋಜನಾ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಾಗರ ಪುರಸಭೆಯು 
ರೂಪಿಸಿರುವ “ಮಾಸ್ಟರ್‌ ಪ್ಲ್ಯಾನ್‌-1 ತಾತ್ಕಾಲಿಕ” ಯೋಜನೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕಟಣ 131) 
ರನ್ವಯ ಸರ್ಕಾರವು ಆದೇಶ ಸಂಖ್ಯೆ: ನಅಇ:113:ಬೆಂ ರೂ ಪ್ರಾ:2004, ಬೆಂಗಳೂರು, ದಿನಾಂಕ: 4.7.2005 ರಂದು ತಾತ್ಕಾಲಿಕ ಅನುಮೋದನೆ 
ನೀಡಿದೆ ಅನುಮೋದಿತ “ಮಾಸ್ಟರ್‌ ಪ್ಲ್ಯಾನ್‌-1 ತಾತ್ಕಾಲಿಕ” ಯೋಜನೆಯ ನಕ್ಷೆ ಮತ್ತು ನಿಯಮಾವಳಿಗಳ ಪ್ರತಿಯನ್ನು ಸಾರ್ವಜನಿಕರ ಮಾಹಿತಿಗಾಗಿ 
ಪುರಸಭೆ ಹಾಗೂ ಯೋಜನಾ ಪ್ರಾಧಿಕಾರ ಕಾರ್ಯಾಲಯ ಸಾಗರ, ಶಿವಮೊಗ್ಗ ಜಿಲ್ಲೆ ಇಲ್ಲಿ ಇಡಲಾಗಿದೆ. 

ಮುಖ್ಯಾಧಿಕಾರಿಗಳು, 
ಪಿ.ಡಿ. 9 ಪುರಸಭೆ ಹಾಗೂ ಯೋಜನಾ ಪ್ರಾಧಿಕಾರ, ಸಾಗರ, ಶಿವಮೊಗ್ಗೆ ಜಿಲ್ಲೆ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಸ್‌ಎಲ್‌ಎಒ ಎಸ್‌ಆರ್‌(ಹೆ)11:2003-04, ದಿನಾಂಕ: 31ನೇ ಮಾರ್ಚ್‌ 2006 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣ ಅಧಿನಿಯಮವು (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ) ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ 
ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. ಹಾಗೂ ಕಾವೇರಿ ನೀರಾವರಿ 
ನಿಗಮ ನಿಯಮಿತರವರಿಗೆ ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 



















































































ಅನುಸೂಚಿ 

ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಸಿ.ಎಸ್‌.ಪುರ ಗ್ರಾಮ: ಹೊರಕೆರೆ 
ಕ್ರಮ ಸರ್ವೆ ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
ಸಂಖ್ಯೆ ಎ-ಗುಂ ರೂ-ಪ್ಟೈ ದಿನಾಂಕ 

1 2 3 4 5 6 

1 117 ಖುಷ್ಠಿ 0-08 0-28 06.09.1999 

2 85 ¥ 1-06 1-61 ಗ 

3 120 ೫ 0-30 1-05 ಚ್ಟ 

4 101 x 0-28 0-98 ಸ್ಮ 

5 100 ಸ 0-02 0-07 ಹ 

6 87 ಗ 0-14 0-35 ks 

7 86 ಬ್ದ 0-20 0-50 ಟ್ಟ 

8 92 K 1-20 1-95 ೫ 

9 95 ಹ 0-20 0-70 2 

10 96 i 0-35 1-23 kt 

11 98 ಕ 0-18 0-63 ಚ 

12 91 ik 0-17 0-43 ಹ 

13 52:4 ti 0-03 0-10 ಹ 

14 52:5 i 0-04 0-12 ki 

15 52:6 i 0-25 0-75 ks 

16 52:7 ಹಿ 0-04 0-12 | 

17 52:8 ik 0-04 0-12 (4 

18 52:9 ೫ 0-03 0-10 ತ 
ಪಿ.ಆರ್‌. 113 ವಿಶೇಷ ಭೂಸ್ವಾಧೀನಾಧಿಕಾರಿ, ಹೇಮಾವತಿ ನಾಲಾ ವಲಯ, ತುಮಕೂರು. 





೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ಭಾಗ - ೬ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 31 ಭೂಸ್ವಾಬಿ 2005, ದಿನಾಂಕ: 25ನೇ ಮಾರ್ಚ್‌ 2006 

ಈ ಮೂಲಕ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕರ್ನಾಟಕ ರಾಜ್ಯ ಹೆದ್ದಾರಿಯನ್ನು ಅಗಲಪಡಿಸಿ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು ಚಿತ್ರದುರ್ಗ 
ಜಿಲ್ಲಾಧಿಕಾರಿಗಳವರ ಅಧಿಸೂಚನೆ ನಂಬರ್‌ ಎಲ್‌ಎಕ್ಕೂ:ಎಸ್‌ಆರ್‌:4/2005-06, ದಿನಾಂಕ: 25.4.2005ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಿದೆ. 

ಕರ್ನಾಟಕ ಅಧಿನಿಯಮ ಸಂಖ್ಯೆ: 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894(1) (ಕೇಂದ್ರ ಅಧಿನಿಯಮ 1894ರ ಎ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು 
ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ 
ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳ ಪ್ರಕಾರ್ಯವನ್ನು 
ನಿರ್ವಹಿಸಲು ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿಶೀಲನೆಗಾಗಿ ಉಪವಿಭಾಗಾಧಿಕಾರಿ ಮತ್ತು ಭೂ ಅರ್ಜನೆ ಅಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 














ಅನುಸೂಚಿ 

ಜಿಲ್ಲೆ; ಚಿತ್ರದುರ್ಗ ತಾಲ್ಲೂಕು: ಚಳ್ಳಕೆರೆ ಹೋಬಳಿ: ತಳಕು ಗ್ರಾಮ: ಹಿರೇಹಳ್ಳಿ 
ಸ ವಿವರಣೆಯೊಂದಿಗೆ ಖಾತೆದಾರರ ಹೆಸರು ಹ ಚಿಕ್ಕುಬಂದಿ ಭೂಸ್ವಾಧೀನ ಜಮೀನಿನ 
ಚ ಕ್ರಮ ಸಂಖ್ಯೆ ಅಥವಾ/ ಗೇಣಿದಾರರ ಅಥವಾ ಹಿತಾಸಕ್ತಿ | ಅನುಭವದಾರರ ಹೆಸರು ತೆ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

ನಿವೇಶನ ಸಂಖ್ಯೆ | ಹೊಂದಿರುವ ವ್ಯಕ್ತಿಯ ಹೆಸರು ಎ-ಗುಂ. | ರೂ-ಪೈ. 

2 3 4 5 6 7 8 9 10 11 12 
1 |“ ಸೂರಮ್ಮಕೊೋಂ ತಿಪ್ಪೇಸ್ವಾಮಿ | ಸೂರಮ್ಮಕೋಂ 3083ಎ ಖುಷ್ಕಿ ರಸ್ತೆ ರಿ.ಸ.ನಂ.308/ಎರ ರಿ.ಸ.ನಂ. ರಿ.ಸ.ನಂ. 0.01 0.02 
ತಿಪ್ಪೇಸ್ವಾಮಿ ಉಳಿದ ಪ್ರದೇಶ 308/5 308/3ಎರ ಉಳಿದ 
ಪ್ರದೇಶ 












































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 100 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, (ಭೂಸ್ಟಾ). 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂ ಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 34 ಭೂಸ್ವಾಬಿ 2005, ದಿನಾಂಕ: 20ನೇ ಫೆಬ್ರವರಿ 2006 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 
1894 ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ ಎಸ್‌ಆರ್‌ ದಿನಾಂಕ: ................ ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ಜಟ 





ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ದಬ್ಬೇಘಟ್ಟ ಗ್ರಾಮ: ರಾಜಾಪುರ 
ವಷ್ಯ ಚಿಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
a ಖಾತೆದಾರರ ಹೆಸರು ಅನುಭವದಾರರ ಹೆಸರು y ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸಂ ನಂಬರ್‌ ಚ ಇ ಸ ಡ್‌ 
ಸ. ನಂ. ಸ. ನಂ. ಸ. ನಂ. ಸ. ನಂ. ಎ-ಗುಂ. ರೂ-ಪೈ. 
1 2 3 4 5 6 7 8 9 10 11 
ಹುಚ್ಚಯ್ಯ ಬಿನ್‌ ತಿಮ್ಮೇಗೌಡ, ಶಾರದಮ್ಮ ಮೈ:ಗಾ:ತಾಯಿ ಹುಚ್ಚಯ್ಯ, ಶಾರದಮ್ಮ 89 ಖುಷ್ಕಿ ಉಳಿಕೆ ಉಳಿಕೆ 142 ಇಳ್ಳೇನಹಳ್ಳಿ 0-26 ದ 
ಈರಮ್ಮ ಶೇಶಯ್ಯ ಬಿನ್‌ ಹುಚ್ಚೇಗೌಡ, ಈರಮೃ ಈರಮ್ಮ ಬಸವರಾಜು ಬಿ ಕಾವಲ್‌ಗಡಿ 
ಎಂ.ಆರ್‌.ಲಿಂಗಪ್ಪ ಬಿನ್‌ ರಂಗೇಗೌಡ, ಗೀತಾ ಕೋಂ ಎಂ.ಆರ್‌. ನಿಂಗಪ್ಪ, ಗೀತಾ, ಖರಾಬ್‌ 
ಎನ್‌.ಜಿ.ರಾಮಲಿಂಗಯ್ಯ, ಎಂ.ಜೆ.ತಮ್ಮೂಗೌಡ ಬಿನ್‌ ಎಂ.ಜೆ.ತಮ್ಮಣ್ಣಗೌಡ 1-26 
ಶಿವೇಗೌಡ 
2 | ಮಂಜಣ್ಣ ತಾಯಿ ನಾಗಮ್ಮ ಜಯಲಕ್ಷ ಮ್ಮ ಮಂಜಣ್ಣ ಜಯಲಕ್ಷ ಮೃ 142 ಖುಷ್ಕಿ ಸ್ವ 89 ಉಳಿಕೆ 92 89 ಉಳಿಕೆ | 0-23 1/2 0-81 
ಎಂ.ಆರ್‌.ಪರಮೇಶ್ವರಸ್ವಾಮಿ ಬಿನ್‌ ಎಂ.ಎಲ್‌.ರಾಮಯ್ಯ, ಎಂ.ಆರ್‌.ಪರಮೇಶ್ವರಯ್ಯ, 
ಎಂ.ಆರ್‌.ಕೃಷ್ಣಮೂರ್ತಿ ಬಿನ್‌ ಎಂ.ಎಲ್‌.ರಾಮಯ್ಯ ಎಂ.ಆರ್‌ .ಕೃಷ್ಟಪ 
ಒಟ್ಟು 1-09 12| 0-81 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 101 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, (ಭೂಸ್ಟಾ). 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂ ಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 38 ಭೂಸ್ವಾತು 2005, ದಿನಾಂಕ: 16ನೇ ಫೆಬ್ರವರಿ 2006 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 
1894 ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ ಎಸ್‌ಆರ್‌ 121/04-05, ದಿನಾಂಕ: 14.03.2005ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


೨೨೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಮೇ ೧೧, ೨೦೦೬ ಭಾಗ - ೬ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ದಬ್ಬೇಘಟ್ಟ ಗ್ರಾಮ: ಚಿಕ್ಕಹಳ್ಳಿಕಾವಲ್‌, ದೂಡ್ಡಾಘಟ್ಟ 
ಸ ತ ಚಿಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ಸ ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ ಪೂರ್ವಕ್ಕೆ | ಪಶ್ಚಿಮಕ್ಕೆ | ಉತ್ತರಕ್ಕೆ | ದಕ್ಷಿಣಕ್ಕೆ | ವಿಸ್ತೀರ್ಣ | ಆಕಾರ 
ಸಂ ನಂಬರ್‌ ಹ 
ಸ. ನಂ. ಸ. ನಂ. ಸ. ನಂ. ಸ. ನಂ. ಎ-ಗುಂ. ರೂ-ಪೈ. 
1 2 3 4 5 6 7 8 9 10 11 
1. ಗ್ರಾಮ: ಚಿಕ್ಕಹಳ್ಳಿಕಾವಲ್‌ 
1 | ಜಿ. ಪುಟ್ಟೇಗೌಡ ಬಿನ್‌ ಜವರೇಗೌಡ, ಜಿ. ಪುಟ್ಟೇಗೌಡ, ಜಿ. ಶೇಖರಾಜು 2:1 ಖುಷ್ಕಿ 2 2 4:1 22 | 6-03 19 | 0-12 
ಜಿ. ಶೇಖರಾಜು ಬಿನ್‌ ಜವರೇಗೌಡ 
ಡಿ.ಕೆ.ಶಂಕರಪ್ಪ, ಡಿ.ಕೆ.ಗೋವಿಂದಪ್ಪ, ಟಿ.ಕೃಷ್ಣಪ್ಪ ಡಿ.ಕೆ.ಶಂಕರಪ್ಪ, ಡಿ.ಕೆ.ಗೋವಿಂದಪ್ಪ 2:2 ಡೆ 2:2 2:2 2:1 2:3 0-05 0-17 
ಟಿ.ಕೃಷ್ಣಪ್ಪ, ಡಿ.ಟಿ.ತಿಮ್ಮೇಗೌಡ, ಡಿ.ಕೆ.ಮಹಲಿಂಗಪ್ಪ ಬಿನ್‌ | ಟಿ.ಕೃಷ್ಣಪ್ಪ, ಡಿ.ಟಿ.ತಿಮ್ಮೇಗೌಡ, 2:3 Kc 3:2 2:3 2:3 3:2 0-014 0-48 
ಡಿ.ಸಿ.ಕರಿಯಪ್ಪ ಡಿ.ಕೆ.ಮಹಲಿಂಗಪ್ಪ 
4 | ಶೇಖರಾಜು ಬಿನ್‌ ಜವರೇಗೌಡ, ಜಿ.ಪುಟ್ಟೇಗೌಡ ಬಿನ್‌ | ಜಿ.ಪುಟ್ಟೇಗೌಡ, ಶೇಖರಾಜು 3:1 ic 3:2 2:1,2 3:1 3:1 0-03 0-10 
ಜವರೇಗೌಡ 
ಡಿ.ಪಿ.ನಾಗರಾಜು, ಡಿ.ಕೆ.ಗೋವಿಂದಪ್ಪ ಡಿ.ಪಿ.ನಾಗರಾಜು, ಡಿ.ಕೆ.ಗೋವಿಂದಪ್ಪ 3:2 | 3:3 3:1 3:2 0-02 0-10 
ಹುಚ್ಚಮ್ಮ ಕೋಂ ದೊಡ್ಡೇಗೌಡ ಹುಚ್ಚಮ್ಮ 3:3 ೫ __[ದೊಡ್ಡಾಘಟ್ಟ ಗಡಿ, 3:1,2 33 33 0-03 0-10 
ಶಿವಣ್ಣ ರಾಮಣ್ಣ ಬಿನ್‌ ತಿಮ್ಮೇಗೌಡ, ಗೌಡಯ್ಯ ಬಿನ್‌ | ಗೌಡಯ್ಯ, ಶಿವನಂಜಪ್ಪ ಮುಳ್ಳ 4:1 3 4:1 4:1 ಸ 2ಬ 0-06 0-18 
ತಿಮ್ಮೇಗೌಡ, ಶಿವನಂಜಪ್ಪ ಮುಳ್ಳ, ಗೋವಿಂದಪ್ಪ ಗೋವಿಂದಪ್ಪ, ರಾಜಣ್ಣ 
ಉ:ತಿಮ್ಮೇಗೌಡ, ಗಂಗಾಧರ 
ಒಟ್ಟು 0-36 12| 1-25 
1. ಗ್ರಾಮ: ದೊಡ್ಡಾಘಟ್ಟ 
8 | ಕರಿಯಪ್ಪ ಬಿನ್‌ ಪರಿದೇಶಿಗೌಡ, ಕೃಷ್ಣಪ್ಪ ಬಿನ್‌ ಕೃಷ್ಣಪ್ಪ, ಕರಿಯಪ್ಪ, ದೊಡ್ಡೇಗೌಡ 49:1 ಖುಷ್ಕಿ 49:1 49:1 ರಸ್ತೆ 50:1 0-03 0-10 
ನಂಜೇಗೌಡ, ದೊಡ್ಡಗೌಡ ಉ:ರಾಜಣ್ಣ ಉ:ರಾಜಣ್ಣ, ದೊಡ್ಡೇಗೌಡ 
9 ಅಮಾಸೇಗೌಡ, ಪುಟ್ಟೇಗೌಡ 50:1 ಣೆ 50:1 55:4 49:1 50:2 0-13 0-32 
10 | ಡಿ.ಎಲ್‌.ಗಂಗಪ್ಪ ಬಿನ್‌ ಲಕ್ಕಪ್ಪ, ಪುಟ್ಟೇಗೌಡ ಬಿನ್‌ ಡಿ.ಎಲ್‌.ಗಂಗಪ್ಪ, ಪುಟ್ಟೇಗೌಡ, 50:2 ಚ 50:2 50:2 50:1 50:3,4 | 0-06 0-15 
ಲಕ್ಕಪ್ಪಗೌಡ, ಶಂಕರಪ್ಪ ಬಿನ್‌ ಲಕ್ಕಪ್ಪ ಶಂಕರಪ್ಪ 
11 | ತಿಮ್ಮಯ್ಯ ಬಿನ್‌ ಚಿಕ್ಕಯ್ಯ, ಡಿ.ಸಿ.ಕರಿಯಪ್ಪ ಬಿನ್‌ ತಿಮ್ಮಯ್ಯ, ಡಿ.ಸಿ.ಕರಿಯಪ್ಪ 50:3 ಬ 50:4 50:3 50:2 50:4 0-02 0-15 
ಚಿಕ್ಕೇಗೌಡ 



































































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ೨೨೩ 
1 2 3 4 5 6 7 8 9 10 11 
12 | ಡಿ.ಎಲ್‌.ಗಂಗಪ್ಪ ಬಿನ್‌ ಲಕ್ಕಪ್ಪ, ಡಿ.ಸಿ.ಕರಿಯಪ್ಪ ಬಿನ್‌ | ಡಿ.ಎಲ್‌.ಗಂಗಪ್ಪ, ಡಿ.ಸಿ.ಕರಿಯಪ್ಪ, 50:4 ಖುಷ್ಕಿ 50:4 50:4 50:2 ಚಿಕ್ಕಹಳ್ಳಿ 0-07 0-17 

ಚಿಕ್ಕೇಗೌಡ, ಶಂಕರಪ್ಪ ಬಿನ್‌ ಲಕ್ಕಪ್ಪ, ಡಿ.ಎಲ್‌.ನಂಜಪ್ಪ | ಶಂಕರಪ್ಪ ಕಾವಲ್‌ 
ಬಿನ್‌ ಲಕ್ಕಪ್ಪ 
13 | ಗಂಗಾಧರಯ್ಯ ಬಿನ್‌ ಮುದ್ದಯ್ಯ, ಎಂ.ತಿಮ್ಮೇಗೌಡ ಬಿನ್‌ | ಮೂಡ್ಡಯ್ಯ, ಗಂಗಾಧರಯ್ಯ, 55:3 | 50:1 553 55:4 50:1 |0-0212| 0-06 
ಲಕ್ಕೇಗೌಡ ಉ:ಸಣ್ಣೇಗೌಡ, ಎಂ.ತಿಮ್ಮೇಗೌಡ ಬಿನ್‌ ಎಂ.ತಿಮ್ಮೇಗೌಡ 
ಲಕ್ಶೇಗೌಡ ಉ:ಸಣ್ಣೇಗೌಡ 
14 | ದೊಡ್ಡಯ್ಯ ಬಿನ್‌ ತಿಮ್ಮೇಗೌಡ ದೊಡ್ಡಯ್ಯ 55:4 ಸ್ತ 55:4 49:1 55:3 0-03 0-08 
15 | ಲಕ್ಷಮ್ಮಕೋಂ ತಿಮಪ್ರಯ್ಯ, ವಿ.ಗಾಯಿತ್ರಮ್ಮ ಕೋಂ | ಲಕ್ಷ ಮ್ಹ್ವ ಗಾಯಿತ್ರಮ್ಯ ವಿ.ಪಾಪಯ್ಯ 59:1 ೪ 59:1ಇ1ಡಿ 72:2ಎ 59:1ಎ 59:1ಎ 0-18 0-40 
ಶಾಮಣ್ಣ, ಪಾಪಯ್ಯ ಬಿನ್‌ ತಿಮ್ಮಪ್ಪ, 
ಎ.ಎಲ್‌.ಕೃಷ್ಣರಾಜು ಬಿನ್‌ ಲಕ್ಕಪ್ಪಗೌಡ 
16  ಪುಟ್ಟಮ್ಮಕೋಂ ಕೃಷ್ಣಪ್ಪ, ಪುಟ್ಟೇಗೌಡ ಬಿನ್‌ ಶಾಮಣ್ಣ, ಪಾಪಯ್ಯ, ಚಿನ್ನಸ್ವಾಮಿ, 59:1ಸಿ ಹ 59:2 59:1ಸಿ 59:1ಡಿ ರಸ್ತೆ 0-13 0-31 
ಜವರೇಗೌಡ, ಶಾಮಣ್ಣ ಬಿನ್‌ ಲೇ.ಶಿಮಪ್ಪಯ್ಯ, ಪುಟ್ಟಮ್ಮ ಪುಟ್ಟೇಗೌಡ 
ಪಾಪಯ್ಯ ಬಿನ್‌ ಲೇ.ತಿಮ್ಮಪ್ಪಯ್ಕ, ಚನ್ನಸ್ವಾಮಿ ಬಿನ್‌ 
ಲೇ.ಶಿಮಪ್ರಯ್ಯ 
17 | ಎ.ಎಲ್‌.ಕೃಷ್ಣರಾಜು ಬಿನ್‌ ಲಕ್ಕಣ್ಣ ಲಕ್ಕಣ್ಣ ಎ.ಎಲ್‌ .ಕೃಷ್ಣರಾಜು 59:18 i 59:2 59:1 59:1% 59:1 0-07 0-15 
18 | ಪುಟ್ಟಮ್ಮ ಕೋಂ ಕೃಷ್ಣಪ್ಪ, ಪುಟ್ಟೇಗೌಡ ಬಿನ್‌ ಪುಟ್ಟಮ್ಮ ಪುಟ್ಟೇಗೌಡ, ಶಾಮಣ್ಣ, 59:1ಇ 4 59:1 59:1ಎ 59:1% 59:18 0-04 0-11 
ಜವರೇಗೌಡ, ಶಾಮಣ್ಣ ಬಿನ್‌ ಲೇ.ಶಿಮಪ್ಪಯ್ಯ, ಪಾಪಯ್ಯ, ಚಿನ್ನಸ್ವಾಮಿ 
ಪಾಪಯ್ಯ ಬಿನ್‌ ಲೇ.ಶಿಮೃಪ್ಪಯ್ಯ, ಚಿನ್ನಸ್ವಾಮಿ ಬಿನ್‌ 
ಲೇ.ಶಿಮಪ್ರಯ್ಯ 
19 | ರಾಮಣ್ಣ ಬಿನ್‌ ನಂಜಪ್ಪ, ಲಕ್ಷ್ಮಯ್ಯ ಬಿನ್‌ ತಿಮ್ಮಯ್ಯ, ಡಿ.ಕೆ.ಪುಟ್ಟಸ್ವಾಮಿಗೌಡ, ರಾಮಣ್ಣ, 61 i 722ಎ ಅಲ್ಬೂರು 61 61 0-07 0-15 
ಡಿ.ಕೆ.ಗಂಗಪ್ಪ ಬಿನ್‌ ಕೆಂಪೇಗೌಡ, ಲಕ್ಷ್ಮಯ್ಯ ಬಿನ್‌ ಲಕ್ಷ್ಮಯ್ಯ ಗಡಿ 
ತಿಮ್ಮಯ್ಯ 
ಒಟ್ಟು | 2-05 12 2-15 
ಘೋಷ್ಟಾರೆ 
ಗ್ರಾಮ ಖುಷ್ಮಿ ಒಟ್ಟು 
1) ಚಿಕ್ಕಹಳ್ಳಿ ಕಾವಲ್‌ 0-36 1/2 0-36 1/2 
2) ದೊಡ್ಡಾಪಟ್ಟ 2-05 1/2 2-05 1/2 
ಒಟ್ಟು 3-02 3-02 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 102 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, (ಭೂಸ್ಟಾ). 





೨೨೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಮೇ ೧೧, ೨೦೦೬ ಭಾಗ - ೬ 





ಕಂದಾಯ ಸಚಿವಾಲಯ 
1894ರ ಭೂಸ್ವಾಧೀನ ಕಾಯಿದೆ ಕಲಂ 17 ರೊಂದಿಗೆ ಓದಲಾದ ಕಲಂ 6(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ನಂ: ಕಂಇ 41 ಭೂಸ್ವಾಚ 2005, ದಿನಾಂಕ: 25ನೇ ಮಾರ್ಚ್‌ 2006 

1991 ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮದ 1894ರ (ಕೇಂದ್ರ ಅಧಿನಿಯಮ 1894ರ 1) 6ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಮುಂದೆ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ಬ್ರಾಡ್‌ ಗೇಜ್‌ ರೈಲುದಾರಿ ನಿಮಾಣ ಇದಕ್ಕಾಗಿ ಅಗತ್ಯವಾಗಿದೆ ಎಂದು ಈ ಮೂಲಕ ಘೋಷಿಸುತ್ತದೆ. 
ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಮೇರೆಗೆ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ರವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ ಇವರನ್ನು ನೇಮಕ ಮಾಡಿದೆ. ಹಾಗೂ ಸದರಿ ಭೂಮಿಗಳ 
ಭೂಸ್ವಾಧೀನಕ್ಕಾಗಿ ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ ೨9ನೇ ಪ್ರಕರಣದ (1ನೇ ಉಪ ಪ್ರಕರಣದಲ್ಲಿ 
ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೆಶಿಸುತ್ತದೆ. 

ಸದರಿ ಭೂಮಿಗಳ ನಕಾಶೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ ಇವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 






























































ಲದ 
ಅನುಸೂಚಿ 
ಜಿಲ್ಲೆ; ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಕಸಬ ಗ್ರಾಮ: ದೀಟೂರು 
EE] — ಸರಹದ್ದುಗಳು (ಸರ್ವೆ ನಂಬರುಗಳು) ಭೂಸ್ವಾಧೀನಕ್ಕೆ ಭೂ 
[So ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಬೇಕಾದ | ಕಂದಾಯ 
ಕ್ರ. | ಜಮೀನಿನ ಸ.ನಂ. ಸ.ನಂ. ಸ. ನಂ. ಸ. ನಂ. ಜಮೀನಿನ ರೂ.ಪೈ. 
ಷ್ಟ ಖಾತೆದಾರರ ಹೆಸರು ಗೇಣಿದಾರರ | ಸರ್ವೆ ನಂಬರ್‌ ಸ ಜಿ ಸಗ ಸ ಇ 
ಸಂ ತರಹೆ ಅಂದಾಜು 
ಖಯಣಭಾರ ವ್ಯಕ್ತಿಗಳ 
ಈ ವಿಸ್ತೀರ್ಣ 
ಹೆಸರು ತ 
ಎ-ಗುಂ 
1 2 3 4 5 6 7 8 9 10 11 
1 | ಈ ಬಸವರಾಜಪ್ಪ ಬಿನ್‌ ಮಹಾದೇವಪ್ಪ, ಇಟಗಿ ಸ್ವಂತ 442 ಪೈಕಿ ಖುಷ್ಕಿ 44/3 442 ಪೈಕಿ 44/2 ಪೈಕಿ 444 0-06 1/2 0-39 
2 | ಮಲ್ಲಿಕಾರ್ಜುನಪ್ಪ ಬಿನ್‌ ರೇವಣಸಿದ್ದಪ್ಪ ಸ್ವಂತ 444 ಪೈಕಿ ಖುಷ್ಠಿ 44/3 444 ಪೈಕಿ 44/2 55 0-05 0-30 
3 | 1) ಶಾಂತಮ್ಮಕೋಂ ಮಹೇಶ್ವರಪ್ಪ ಸ್ವಂತ 55/2ಬಿ ಪೈಕಿ | ಖುಷ್ಕಿ 55/1 55/2ಬಿ ಪೈಕಿ ಮತ್ತು 44, 56 0-05 0-16 
2) ಎಂ. ನಾಗರಾಜಪ್ಪ ಬಿನ್‌ ಮಲ್ಕಪ್ಪ 550ಎ! ಪೈಕಿ 
4 | 1) ಜೆ. ನಾಗರಾಜಪ್ಪ ಬಿನ್‌ ರುದ್ರಪ್ಪ, ಜಾವಗಲ್‌ ಸ್ವಂತ 56 ಪೈಕಿ ಖುಷ್ಕಿ 561 56 ಪೈಕಿ 56 ಪೈಕಿ 56/3 0-00 1/2 0-01 
2) ಪಿ.ಬಿ. ಶಿವಾನಂದಪ್ಪ ಬಿನ್‌ ಪಾಮೇನಹಳ್ಳಿ ಬಸಪ್ಪ 
5 | ಷಣ್ಮುಖಪ್ಪ ಬಿನ್‌ ದ್ಯಾವಣ್ಣೆ ಮಲ್ಲಪ್ಪ ಸ್ವಂತ 567 ಪೈಕಿ ಖುಷ್ಠಿ 56/1 567 ಪೈಕಿ 566 ಪೈಕಿ 564 0-18 0-01 
ಒಟ್ಟು 0-18 0-87 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 103 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, (ಭೂಸ್ಟಾ). 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ೨೨೫ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ 8:2005-06, ದಿನಾಂಕ: 22ನೇ ಮಾರ್ಚ್‌ 2006 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ತಿರುಮಳೇಗೌಡನದೊಡ್ಡಿ ಮತ್ತು ಹೊಸೂರು ಗ್ರಾಮಗಳ ರಸ್ತೆ ಅಭಿವೃದ್ಧಿ ಪಡಿಸಲು ತಿರುವಿನಲ್ಲಿರುವ ಮನೆಗಳನ್ನು ಭೂ ಸ್ವಾಧೀನ 
ಪಡಿಸಿಕೊಳ್ಳುವ ಬಗ್ಗೆ ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ; 
ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1)ನೇ ಉಪ ಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ 4(2ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಅರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ 
ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 
ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ 
ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ 
ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ; ಬೆಂಗಳೂರು ತಾಲ್ಲೂಕು: ರಾಮನಗರಂ ಹೋಬಳಿ: ಕೂಟಗಲ್‌ ಗ್ರಾಮ: ತಿರುಮಳೇಗೌಡನದೊಡ್ಡಿ 
ಅಗತ್ಯವಾದ | ಮೌಲ್ಯ 
ಚೆಕ್ಕುಬಂದಿ 
ಕ್ರ ಸರ್ವೆ ಅಂದಾಜು | ನಿರ್ಧರಣೆ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ 
ಸಂ ನಂಬರ್‌ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ | ಕಂದಾಯ 
ಸ. ನಂ. ಸ. ನಂ. ಸ. ನಂ. ಸ. ನಂ. ಎ-ಗುಂ. ರೂ-ಪೈೆ. 
1 2 3 4 5 6 7 8 9 10 11 
1 | ಕೆಂಚಯ್ಯ ಬಿನ್‌ ಮೋಟಯ್ಯ ಕೆಂಚಯ್ಯ, ತಿರುಮಲಯ್ಯ 6:6ಎಬಿ ಪಿ.ಡಬ್ಲ್ಯೂ.ಡಿ. ರಸ್ತೆ, ಬಿ.ಹೆಚ್‌. ಕೆಂಚಯ್ಯನ | ಹನುಮಂತಯ್ಯನ (ಪಿ.ಡಬ್ಲ್ಯೂ.ಡಿ. 5050 
ತಿರುಮಲಯ್ಯ ಬಿನ್‌ ಮೂಡ್ಡಗಿರಯ್ಯ ಮನೆ ಮನೆ ಸ್ಮ ಅಡಿ 









































ಪಿ.ಆರ್‌. 119 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


೨೨೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಮೇ ೧೧, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಭೂ ಅರ್ಜನೆ ಅಧಿನಿಯಮ 4(1)ರ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌-02/2006-07, ದಿನಾಂಕ: 10ನೇ ಏಪ್ರಿಲ್‌ 2006 

ಇದರ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೊಳಲ್ಕೆರೆ ಪಟ್ಟಣ ಪಂಚಾಯತಿಗೆ ಘನತ್ಕಾಜ್ಯ ವಸ್ತುಗಳ ವಿಲೇವಾರಿ ಘಟಕ ಸ್ಥಾಪನೆ ಉದ್ದೇಶಕ್ಕೆ 
ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮದ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1) ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ ಕಲಂ 42) ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಅರ್ಜನೆ ಅಧಿಕಾರ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ 
ಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ 30 ದಿನಗಳ ಒಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ 
ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ, ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ನಂತರ ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ (ಏಳನೇ ಖಂಡದ) 24ನೇ ಪ್ರಕರಣದ 
ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಹುದು. 

ಉಪವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ; ಚಿತ್ರದುರ್ಗ ತಾಲ್ಲೂಕು: ಹೊಳಲ್ಕೆರೆ ಹೋಬಳಿ: ಕಸಬಾ ಗ್ರಾಮ: ಗುಂಡೇರಿ ಕಾವಲು 
ವಿವರಣೆಯೊಂದಿಗೆ ಅಗತ್ಯವಾದ | ಮೌಲ್ಯ 
ಖಾತೆದಾರರ ಹೆಸರು ಗೇಣಿದಾರರ ಚಿಕ್ಕಬಂದಿ 5 5 
ಕ್ರ. ಕ್ರಮ ಸಂಖ್ಯೆ ಸರ್ವೆ ಅಂದಾಜು | ನಿರ್ಧರಣೆ 
ನ ಅಥವಾ ಹಿತಾಸಕ್ತಿ ಹೊಂದಿರುವ ಅನುಭವದಾರರ ಹೆಸರು ಮ್‌ ತರಹೆ ಚ ಈ 
ಸಂ | ಅಥವಾ ನಿವೇ ಣ್‌ ೦ಬ ಪ ಪ ಸೀರ್ಣ ಆಕಾ 
ಸಿ f ಸ ವ್ಯಕ್ತ ಯ ಹಸಿರು ಪೂರ್ವ ಪ ಬಮ ಉತ್ತರ ದಕ್ಷಿಣ ಕ್ಮ ಹ 
ಸಂಖ್ಯೆ (ಎ-ಗುಂ) (ರೂ.ಪೈ) 
1 2 3 4 5 6 7 8 9 10 11 12 
1 |- ಪಿ.ಚಿದಾನಂದಪ್ಪ ಬಿನ್‌ ಪಿ.ಚಿದಾನಂದಪ್ಪ ಬಿನ್‌ 7&1 ಖುಷ್ಕಿ |ರಿ.ಸ.ನಂ.7ರ| ಸ.ನಂ.10 | ಹೊಳಲ್ಕೆರೆ ರಸ್ತೆ ಮತ್ತು 3.27 3.69 
ಲೇ.ಪೂಜಾರಿ ಈಶ್ವರಪ್ಪ, ಗಂಗಮ್ಮ | ಲೇ.ಪೂಜಾರಿ ಈಶ್ವರಪ್ಪ, ಗಂಗಮ್ಮ ಉಳಿಕೆ ಗ್ರಾಮದ ಗಡಿ ರಿ.ಸ.ನಂ.8 
ಕೋಂ ಚಿದಾನಂದಪ್ಪ ಪಿ. ಕೋಂ ಚಿದಾನಂದಪ್ಪ ಪಿ. 












































ಪಿ.ಆರ್‌. 120 ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ೨೨೭ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಭೂ ಅರ್ಜನೆ ಅಧಿನಿಯಮ 4(1)ರ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌-214/2005-06, ದಿನಾಂಕ: 7ನೇ ಏಪ್ರಿಲ್‌ 2006 

ಇದರ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಮೊಳಕಾಲ್ಠೂರು ಪಟ್ಟಣ ಪಂಚಾಯತಿಗೆ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಘಟಕ ಸ್ಥಾಪನೆ ಉದ್ದೇಶಕ್ಕೆ 
ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮದ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1) ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ ಕಲಂ 42) ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಅರ್ಜನೆ ಅಧಿಕಾರ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ 
ಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ 30 ದಿನಗಳ ಒಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ 
ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ, ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ನಂತರ ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ (ಏಳನೇ ಖಂಡದ) 24ನೇ ಪ್ರಕರಣದ 
ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಹುದು. 

ಉಪವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ; ಚಿತ್ರದುರ್ಗ ತಾಲ್ಲೂಕು: ಮೊಳಕಾಲ್ಮೂರು ಹೋಬಳಿ: ಕಸಬಾ ಗ್ರಾಮ: ಗುಂಡ್ದೂರು 
ವಿವರಣೆಯೊಂದಿಗೆ ಖಾತೆದಾರರ ಹೆಸರು ಚೆಕ್ಕುಬಂದಿ ಅಗತ್ಯವಾದ | ಮೌಲ್ಯ 
ಕ್ರ. ಕ್ರಮ ಸಂಖ್ಯೆ ಗೇಣಿದಾರರ ಅಥವಾ ಸರ್ವೆ ಅಂದಾಜು | ನಿರ್ಧರಣೆ 
ಅನುಭವದಾರರ ಹೆಸರು ತರಹೆ 
ಸಂ | ಅಥವಾ ನಿವೇಶನ | ಹಿತಾಸಕ್ತಿ ಹೊಂದಿರುವ ನಂಬರ್‌ ಪೂರ್ವ ಪಶಿಮ ಉತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಚ ಹ್‌ 
ಸಂಖ್ಯೆ ವ್ಯಕ್ತಿಯ ಹೆಸರು (ಎ-ಗುಂ) | (ರೂ.ಪ್ರ 
1 2 3 4 5 6 7 8 9 10 11 12 
11 ಇ ಬಿ.ಆರ್‌.ಸುನೀತ ಕೋಂ ಬಿ.ಆರ್‌.ಸುನೀತಾ 3/1ಪ ಖುಷ್ಕಿ ಸೋಮನ ಹಳ್ಳ | ರಿ.ಸ.ನಂ. 3/1 ರಲ್ಲಿ | ರೈಲ್ವೆ ರಸ್ತೆ ಸ.ನಂ.4 3-39 1-14 
ಬಿ.ಆರ್‌.ರವಿ ಕೋಂ ಬಿ.ಆರ್‌.ರವಿ ಗಡಿ ಉಳಿದ ಜಮೀನು 
ಪಿ.ಆರ್‌. 121 ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 





೨೨೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಮೇ ೧೧, ೨೦೦೬ ಭಾಗ - ೬ 





ಕಂದಾಯ ಸಚಿವಾಲಯ 
ಭೂ ಅರ್ಜನೆ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 19 ಭೂಸ್ವಾಚ 2005, ದಿನಾಂಕ: 5ನೇ ಜನವರಿ 2006 

ಈ ಮೂಲಕ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಂಗಯ್ಯನದುರ್ಗ ಜಲಾಶಯದ ನೀರು ಮುಳುಗಡೆ ಪ್ರದೇಶ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು ಚಿತ್ರದುರ್ಗ 
ಜಿಲ್ಲಾಧಿಕಾರಿಗಳವರ ಅಧಿಸೂಚನೆ ನಂ: ಎಲ್‌ಎಕ್ಯೂ:ಎಸ್‌ಆರ್‌:2/2004-05, ದಿನಾಂಕ: 14.07.2004ರ ಕ್ರಮಸಂಖ್ಯೆ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 
ಕ್ರಮ ಸಂಖ್ಯೆ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 1894ನೇ ಸಾಲಿನ ಕೇಂದ್ರ ಅಧಿನಿಯಮ (1ರ 5(ಎ)ರ ಪ್ರಕರಣ ಉಪ ಪ್ರಕರಣದ (2ರ ಮತ್ತು 601ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ಪರಿಶೀಲಿಸಿದ ನಂತರ ಸದರಿ ಜಮೀನುಗಳನ್ನು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. 

ಸದರಿ ಭೂ ಸಂಗ್ರಹಣದ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕೆ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸಂಗ್ರಹಣದ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಉಪವಿಭಾಗಾಧಿಕಾರಿ ಮತ್ತು ಭೂ ಅರ್ಜನೆ ಅಧಿಕಾರಿ, ಚಿತ್ರುದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಜಮೀನಿನ ಬಗ್ಗೆ ಮುಂದಿನ 
ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ ಮತ್ತು ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 

ಸದರಿ ಜಮೀನಿನ ನಕ್ಷೆಯನ್ನು ಪರಿಶೀಲನೆಗಾಗಿ ಉಪವಿಭಾಗಾಧಿಕಾರಿ ಮತ್ತು ಭೂ ಅರ್ಜನೆ ಅಧಿಕಾರಿ ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 
























































ಅನುಸೂಚಿ 
ಜಿಲ್ಲೆ; ಚಿತ್ರದುರ್ಗ ತಾಲ್ಲೂಕು: ಮೊಳಕಾಲೂರು ಹೋಬಳಿ: ಕಸಬಾ ಗ್ರಾಮ: ಮಠದಜೋಗಿಹಳ್ಳಿ 
ತ್ತ ಸ ಚಿಕ್ಕುಬಂದಿ ಬೇಕಾದ ಜಮೀನಿನ ಅಂದಾಜು 
| ಸರ್ವೆ 
ಷ್ಟ ಕ ತರಹೆ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸಂ | ನಂಬರ್‌ ಚ ಸ್‌ i ಡ್‌ 
ಎ-ಗುಂ. ರೂ-ಪೈ. 
1 2 3 4 5 6 8 9 10 
1 8/1 ಖುಷ್ಕಿ ಪಾಲಮ್ಯ ಪೆದ್ದಯ್ಯ, ಕುಂಟುಮಲ್ಲಯ್ಯ, ಬಿ.ಎಂ.ಕೆಂಗಯ್ಯ, 8/1 8/1 4 8/1 0-29 1.98 
ಚಂದ್ರಣ್ಣ ಯರಮಲ್ಲಯ್ಯ 0-01 (ಪಿಕೆ) 
2 9/1 ಖುಷ್ಕಿ ಪಾಲಮೃ ಪೆದ್ದಯ್ಯ, ಕುಂಟುಮಲ್ಲಯ್ಯ, ಬಿ.ಎಂ.ಕೆಂಗಯ್ಯ, 8/1 9/1 9/1 9/2 0-37 2.44 
ಚಂದ್ರಣ್ಣ ಯರಮಲ್ಲಯ್ಯ 
3 9/2 ಖುಷ್ಕಿ ಪಾಲಮೃ ಪೆದ್ದಯ್ಯ, ಕುಂಟುಮಲ್ಲಯ್ಯ, ಬಿ.ಎಂ.ಕೆಂಗಯ್ಯ, 8/1,2 9/2 9/1 10 1-23 4.15 
ಚಂದ್ರಣ್ಣ ಯರಮಲ್ಲಯ್ಯ 
4 10/1 ಖುಷ್ಕಿ | ಪಾಲಮ್ಯ ಪೆದ್ದಯ್ಯ, ಕುಂಟುಮಲ್ಲಯ್ಯ, ಬಿ.ಎಂ.ಕೆಂಗಯ್ಯ, 81 101 9/2 10/2 1-24 4.22 
ಚಂದ್ರಣ್ಣ ಯರಮಲ್ಲಯ್ಯ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 126 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, (ಭೂಸ್ಟಾ). 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ಶರ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಅರ್ಜನೆ ಅಧಿನಿಯಮ 4(1)ರ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಆರ್‌(3)ಎಲ್‌ಎಕ್ಕೂ.ಎಸ್‌ಆರ್‌-02/2005-06, ದಿನಾಂಕ: 12ನೇ ಏಪ್ರಿಲ್‌ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಸಾಗರ ತಾಲ್ಲೂಕು ಕಂಬಳಿಕೊಪ್ಪ ಗ್ರಾಮದ ಸ.ನಂ.24 ರಲ್ಲಿ ಸಂತೆ ಮೈದಾನದ ಸಲುವಾಗಿ ಈ ಕೆಳಕಂಡ ಜಮೀನುಗಳ ಭೂ 
ಸ್ವಾಧೀನತೆಯ ಸಲುವಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮದ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894) ರ (1) 4ನೇ ಪ್ರಕರಣದ (1ನೇ ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಆ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ ಕಲಂ 42) ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ಭೂ ಸ್ವಾಧೀನಾಧಿಕಾರಿ ಹಾಗೂ ಸಾಗರ ಪ್ರಾಂತ್ಯಾಧಿಕಾರಿಗಳಿಗೆ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ರ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಭೂ ಸ್ವಾಧೀನಾಧಿಕಾರಿ ಹಾಗೂ 
ಪ್ರಾಂತ್ಕಾಧಿಕಾರಿಗಳು, ಸಾಗರ ಉಪವಿಭಾಗ, ಸಾಗರ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ 30 ದಿವಸಗಳೊಳಗಾಗಿ ಅಥವಾ ಅದಕ್ಕೂ ಮುಂಚೆ, ಕರ್ನಾಟಕ 
ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಸಿ) ಪ್ರಕರಣದ ಮೇರೆಗೆ, ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಭೂ ಸ್ವಾಧೀನಾಧಿಕಾರಿ ಹಾಗೂ 
ಪ್ರಾಂತ್ಕಾಧಿಕಾರಿಗಳು, ಸಾಗರ ಉಪವಿಭಾಗ, ಸಾಗರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಅನುಮತಿಯಿಲ್ಲದೆ 
ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇವಾರಿಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚಗಳನ್ನು ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಭೂ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ ಏಳನೇ (ಖಂಡದ) 
ಉಪಪ್ರಕರಣದ ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಾರದು. 

ಸಾಗರ ಪ್ರಾಂತ್ಕಾಧಿಕಾರಿಗಳ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಸಾಗರ ಹೋಬಳಿ: ಕಸಬಾ ಗ್ರಾಮ: ಕಂಬಳಿಕೊಪ್ಪ 
ವಿವರಣೆ ಖಾತೆದಾರರ / ಅನುಭವದಾರರ ಅಥವಾ ತ ಚೆಕ್ಕುಬಂದಿ ಥೂ ಲ 
ಕ್ರ. ಸರ್ವೆ ಬೇಕಾದ ಅಂದಾಜು 
pf ಯೊಂದಿಗೆ | ಗೇಣಿದಾರರ ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ತರಹೆ ಎ ಹಾ ರಾತಾ ಸ್‌ ಹಾ ಶ್‌ ಜ್‌ 
ಕ್ರಮ ಸಂಖ್ಯೆ ವ್ಯಕ್ತಿಯ ಹೆಸರು ತ್ತ ಸಷ ಆ Wi ವ ಹನ 
ಸ.ನಂ ಸ.ನಂ. ಸ.ನಂ. ಸ.ನಂ ಎ-ಗುಂ. ರೂ.ಪೈ. 
1 2 3 4 5 6 7 8 9 10 11 
1 ಎಸ್‌.ಕೆ.ಗುರುರಾಜ್‌ ಬಿನ್‌ ಎಸ್‌.ಎಂ.ಕುಮಾರ್‌ ಕೆರೆ ತರಿ 242 24/14, 24/18 245 23 24/3 0.21 2.63 
2 ಕೆ.ಆರ್‌.ಮಂಜುನಾಥ್‌ ಬಿನ್‌ ಕೆಳದಿ ರಾಮಣ್ಣ ಕೆರೆ ತರಿ 243 ಕೊತ್ತಾಲಕಟ್ಟೆ 24/6, 247 24/3 24/3 0.22 1/2 2.81 
ಕೆರೆ ತರಿ 245 245ರ ಖುಷ್ಕಿ ಪ್ರದೇಶ 24/6, 247 23 24/3 0.15 1.88 
3 ಎಸ್‌.ಎಂ.ಕುಮಾರ್‌ ಬಿನ್‌ ಮಲ್ಲಪ್ಪ ಕೆರೆ ತರಿ 24110 246 245ರ ಖುಷ್ಕಿ ಪ್ರದೇಶ 2411 23 0.17 2.13 
ಕೆರೆ ತರಿ 24/11 24110 2415ರ ಖುಷ್ಕಿ ಪ್ರದೇಶ 23 23 0.17 14 2.16 
4 ಪಾರ್ವತಮ್ಮ ಕೋಂ ಕೆಳದಿ ರಾಮಣ್ಣ ಕೆರೆ ತರಿ 246 247 246, 7,8,9 24/10 23 1.02 5.25 
ಜುಮ್ಹಾ; ಕೆರೆ ತರಿ 3.14 3/4 

















ಪಿ.ಆರ್‌. 128 ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 





೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ಭಾಗ - ೬ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 6 ರ ಅನ್ವಯ ಘೋಷಣೆ 
ಸಂಖ್ಯೆ: ಕಂಇ 57 ಭೂಸ್ವಾಬಿ 2005, ದಿನಾಂಕ: 28ನೇ ಮಾರ್ಚ್‌ 2005 

ಈ ಮುಂದಿನ ಅಧಿಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ.97ರ ರಹಮತ್‌ನಗರ ಸ್ವತ್ತಿನ ಸಂಖ್ಯೆ 30 ವಿಸ್ತೀರ್ಣ 15X20 - 
300 ಚದರ ಅಡಿ ವಿಸ್ತೀರ್ಣಕ್ಕೆ ರಸ್ತೆ ವಿಸ್ತರಿಸುವ ಉದ್ದೇಶಕ್ಕೆ ಬೇಕಾಗಬಹುದೆಂದು ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿಗಳವರ ಕ್ರಮಾಂಕ ಎಲ್‌ಎಕ್ಕೂ ಎಸ್‌ಆರ್‌ 12:04-05, ದಿನಾಂಕ: 28.12.04ರ ಮೇರೆಗೆ ಕರ್ನಾಟಕ ರಾಜ್ಯಪತ್ರದಲ್ಲಿ 
ದಿನಾಂಕ: 20.1.2005 ಭಾಗ 6 ಪುಟ 53 ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 

ಕರ್ನಾಟಕ ಸರ್ಕಾರದ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 5ಎ()ರ ಪ್ರಕರಣದ ಮತ್ತು 61) ಪ್ರಕರಣದ ಮೇರೆಗೆ ವಿಶೇಷ 
ಜಿಲ್ಲಾಧಿಕಾರಿಯವರು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಭೂ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಭೂ ಸಂಗ್ರಹಣಾ ಅಧಿನಿಯಮದ ಮೇರೆಗೆ ಸದರಿ ಜಮೀನುಗಳ ಮೇಲಿನ ಉದ್ದೇಶಕ್ಕಾಗಿ 
ಅಗತ್ಯವಾಗಿ ಬೇಕಾಗಬಹುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸಂಗ್ರಹಣಾ ಅಧಿನಿಯಮ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಬೆಂಗಳೂರು ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಬೆಂಗಳೂರು ಇವರನ್ನು 
ಸದರಿ ಜಮೀನುಗಳ ಬಗ್ಗೆ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಈ ಮೂಲಕ ನಿಯಮಿಸಲಾಗಿದೆ. ಮತ್ತು ಸದರಿ ಜಮೀನಿನ ಅಧಿಕೃತ ಸಂಗ್ರಹಣಾ 
ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 

ಸದರಿ ಜಮೀನುಗಳ ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಬೆಂಗಳೂರು-1 ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 














ಅನುಸೂಚಿ 
ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ.97 ರಹಮತ್‌ ನಗರ 
ಕ್ರ. ಚೆಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ್ವತ್ತಿನ ಸಂಖ್ಯೆ ತರಹೆ ತ 
ಸಂ ಧ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
1 | ಶ್ರೀಮತಿ ಅಮೀರುನ್ನಿಸಾ ಶ್ರೀಮತಿ ಅಮೀರ್‌ಉನ್ನಿಸಾ ಸೈಟ್‌ ನಂ.30 - ಉಳಿಕೆ ಸ್ವತ್ತು ರಸ್ತೆ ಉಳಿಕೆ ಸ್ವತ್ತು ರಸ್ತೆ 15X20 = 300 | 30-00 
ಸಿಟಿಎಸ್‌ ನಂ.879:1 









































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 129 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, (ಭೂಸ್ಟಾ). 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಭೂ ಅರ್ಜನೆ ಅಧಿನಿಯಮ 4(1)ರ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌-3/2006-07, ದಿನಾಂಕ: 18ನೇ ಏಪ್ರಿಲ್‌ 2006 

ಇದರ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿತ್ರದುರ್ಗ ತಾಲ್ಲೂಕು ಭರಮಸಾಗರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್‌ ನಿಲ್ದಾಣದ 
ದಾರಿ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮದ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1) ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ ಕಲಂ 42) ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಅರ್ಜನೆ ಅಧಿಕಾರ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ 
ಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ನೇಮಕ ಮಾಡಿದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ೨೩೧ 





ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ 30 ದಿನಗಳ ಒಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ 
ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ, ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ನಂತರ ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ (ಏಳನೇ ಖಂಡದ) 24ನೇ ಪ್ರಕರಣದ 
ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಹುದು. 

ಉಪವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 







































































ಅನುಸೂಚಿ 
ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಚಿತ್ರದುರ್ಗ ಹೋಬಳಿ: ಭರಮಸಾಗರ ಗ್ರಾಮ: ಭರಮಸಾಗರ 
ವಿವರಣೆ |_ಧಾಂರ ಹೆಸರು ಗೇಣಿದಾರರ ಸರ್ವೆ ಚೆಕ್ಕುಬಂದಿ ಬ ಮು ಅರವ 
ಕ್ರ. Rg ಅಥವಾ ಹಿತಾಸಕ್ತಿ ಹೊಂದಿರುವ ಅನುಭವದಾರರ ಹೆಸರು ನಂಬರ | ತರಹೆ ವಿಸ್ತೀರ್ಣ ಆಕಾರ 
ಬ ಸ್ಯ ವ್ಯಕ್ತಿಯ ಹೆಸರು + ಪೂರ್ವ ಪಶ್ಚಿಮ | ಉತ್ತರ ದಕ್ಷಿಣ (ಎ-ಗು) (ರೂ.ಪೈ) 
ನಿವೇಶನ ಸಂಖ್ಯೆ ಕಂ 
1 2 3 4 5 6 7 8 9 10 11 12 
1 5 ಬಿ.ಎಸ್‌.ನಾಗರಾಜ, ರಘುವೀರ್‌ ಬಿ.ಎಸ್‌.ನಾಗರಾಜ, ರಘುವೀರ್‌ 9/1ಎಸಿ | ನಿವೇಶನ | ಹಾಲಿ ಹಿಂದೆ 45 ಮೀ. ಲಾ.ಸ. ಸೈಟ್‌ ನಂ.6 | 98582/20-1800 
ಬಿನ್‌ ಬಿ.ಸಿ.ಶೇಷಪ್ಪ ಶೆಟ್ಟಿ ಬಿನ್‌ ಬಿ.ಸಿ.ಶೇಷಪ್ಪ ಶೆಟ್ಟಿ 9/1ಬಿ ಅಕ್ವೆಯರ್‌ ಬಿಟ್ಟಿರುವುದು | 9/1ಎಬಿ 2 
ಆದ ಪ್ರದೇಶ 
2 6 ಬಿ.ಎಸ್‌.ಮರುಡಪ್ಪ ಬಿನ್‌ ಬಿ.ಎಸ್‌.ಮರುಡಪ್ಪ ಬಿನ್‌ 9/1ಎಸಿ | ನಿವೇಶನ ತ್ತ % ಸೈಟ್‌ ನಂ.5 | ಸೈ.ನಂ.7ಪಿ1 | 82+69X20=1510 
ಶಿವಲಿಂಗಪ್ಪ ಶಿವಲಿಂಗಪ್ಪ 2 
3 71ಏ1 | ಮಂಜಪ್ಪ ಬಿನ್‌ ಸಣ್ಣಮಲ್ಲಪ್ಪ ಮಂಜಪ್ಪ ಬಿನ್‌ ಸಣ್ಣಮಲ್ಲಪ್ಪ 9/1ಎಸಿ | ನಿವೇಶನ ೫ ಷಿ ಸೈಟ್‌ ನಂ.6 | ಸೈ.ನಂ.7ಪಿ2 | 69+59X20=1280 
2 
4 7/ಏ2 | ಬಿ.ಎಸ್‌.ಶಾರದಮ್ಮ ಕೋಂ ಬಿ.ಎಸ್‌.ಶಾರದಮ್ಮ ಕೋಂ 9/1ಎಸಿ | ನಿವೇಶನ ಡಿ ik ಸೈಟ್‌ ಸೈ.ನಂ.8 | 59+49X20=1080 
ಬಿ.ನಾಗರಾಜು ಬಿ.ನಾಗರಾಜು ನಂ.7೩1 2 
5 8 ಬಿ.ಎಸ್‌.ನಾಗರಾಜ, ಬಿ.ಎಸ್‌.ನಾಗರಾಜ, 9/1ಎಸಿ | ನಿವೇಶನ ? ಚ ಸೈಟ್‌ ಸೈ.ನಂ.9 491-17202660 
ಬಿ.ಎಸ್‌.ರಘುವೀರ್‌ ಬಿನ್‌ ಬಿ.ಎಸ್‌.ರಘುವೀರ್‌ ಬಿನ್‌ ನಂ.8ಪಿ2 2 
ಬಿ.ಸಿ.ಶೇಷಪ್ಪ ಶೆಟ್ಟಿ ಬಿ.ಸಿ.ಶೇಷಪ್ಪ ಶೆಟ್ಟಿ 
6 9 ಕೆ.ಕಲ್ಪನ ಕೋಂ ಹೆಚ್‌.ಮಂಜುನಾಥ | ಕೆ.ಕಲ್ಪನ ಕೋಂ ಹೆಚ್‌.ಮಂಜುನಾಥ | 9/1ಎಸಿ | ನಿವೇಶನ 1 is ಸೈಟ್‌ ನಂ.8 | ಸೈ.ನಂ.10 17+13X20=300 
2 
7 102 ಕೆ.ಕಲ್ಪನ ಕೋಂ ಮಂಜುನಾಥ ಕೆ.ಕಲ್ಪನ ಕೋಂ ಮಂಜುನಾಥ 9/1ಎಸಿ | ನಿವೇಶನ i ಸ ಸೈಟ್‌ ನಂ.8 ಉಳಿಕೆ 1310600೬130 
2 
ಪಿ.ಆರ್‌. 130 ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ 





೨೩೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಮೇ ೧೧, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಭೂ ಅರ್ಜನೆ ಅಧಿನಿಯಮ 4(1)ರ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ.ಎಸ್‌ಆರ್‌-213/2005-06, ದಿನಾಂಕ: 18ನೇ ಏಪ್ರಿಲ್‌ 2006 

ಇದರ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಮನ್ನೇಕೋಟೆ ಯಿಂದ ಬಂಜಗೆರೆಗೆ ಹೋಗುವ ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು 
ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮದ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1) ರ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ ಕಲಂ 42) ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಅರ್ಜನೆ ಅಧಿಕಾರ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ 
ಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ 30 ದಿನಗಳ ಒಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ 
ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ, ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, 
ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ನಂತರ ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ (ಏಳನೇ ಖಂಡದ) 24ನೇ ಪ್ರಕರಣದ 
ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಹುದು. 

ಉಪವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ; ಚಿತ್ರದುರ್ಗ ತಾಲ್ಲೂಕು: ಚಳ್ಳಕೆರೆ ಹೋಬಳಿ: ತಳಕು ಗ್ರಾಮ: ಹೆಂಜಿಮುತ್ತೇನಹಳ್ಳಿ 
ಅಗತ್ಯವಾದ | ಮೌಲ್ಯ 
ವಿವರಣೆ ಯೊಂದಿಗೆ | ಖಾತೆದಾರರ ಹೆಸರು ಗೇಣಿದಾರರ ಜಿಕ k ಕ 
ಕ್ರ. ಸರ್ವೆ ಅಂದಾಜು | ನಿರ್ಧರಣೆ 
 |ಕ್ರಮ ಸಂಖ್ಯೆ ಅಥವಾ| ಅಥವಾ ಹಿತಾಸಕ್ತಿ ಹೊಂದಿರುವ ಅನುಭವದಾರರ ಹೆಸರು ವದ ತರಹೆ ಸ್‌ ಆವು 
ಸಿಂ ೦ ಪಃ ಮವ ಸ 
| ನಿವೇಶನ ಸಂಖ್ಯೆ ವ್ಯಕ್ತಿಯ ಹೆಸರು ಬಾ (ಕ್ಯಾ | ತ 
ಹ (ಎ-ಗು) __|_(ರೂ.ಪೈ) 
1 2 3 4 5 6 7 8 9 10 11 12 
1 § ತಿಮಕ್ಷ್ಯ ಕೋಂ ಈರಣ್ಣ ಯಾನೆ ತಿಮಕ್ಷ್ಯ ಕೋಂ ಈರಣ್ಣ ಯಾನೆ 101ಸಿ | ಖುಷ್ಕಿ | ರಿ.ಸ.ನಂ.4 | ರಿ.ಸ.ನಂ.9 , ರಿ.ಸ.ನಂ. ರಿ.ಸ.ನಂ. 0.33 0.31 
ಗುರುಕಯ್ಯ, ಬಿ.ಎಸ್‌.ಸಣ್ಣತಿಮ್ಮಯ್ಯ | ಗುರುಕಯ್ಯ, ಬಿ.ಎಸ್‌.ಸಣ್ಣತಿಮ್ಮಯ್ಯ 10/1ಬಿ 10/2 












































ಪಿ.ಆರ್‌. 131 ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ 


ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಮೇ ೧೧, ೨೦೦೬ ೨೩೩ 





ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, ಮಧುಗಿರಿ ಉಪ ವಿಭಾಗ, ಮಧುಗಿರಿ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನುಸಾರ ಪ್ರಕಟಣೆ 
ಕ್ರಮಾಂಕ: ಎಲ್‌ಎಸಿ : 02 / 03-04, ದಿನಾಂಕ: 19ನೇ ಏಪ್ರಿಲ್‌ 2006 


ಕರ್ನಾಟಕ ಸರ್ಕಾರದವರು 1961 ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ 16 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮದ 1894 ರ ಸಾಲಿನ ಕೇಂದ್ರ ಅಧಿನಿಯಮ (1)ರ ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೆ.ಇ.ಬಿ. ಕಟ್ಟಡ ಮತ್ತು ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ 
ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1) ರಂತೆ ವಶಪಡಿಸಿಕೊಳ್ಳಲಾಗಿದೆಯೆಂದು ಈ ಮೂಲಕ ಪ್ರಕಟಿಸಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಮಧುಗಿರಿ ಹೋಬಳಿ: ಮಿಡಿಗೇಶಿ ಗ್ರಾಮ: ಹೊಸಕೆರೆ 
ಕ್ರ.ಸಂ ಸ.ನಂ. ತರಹೆ ವಿಸ್ತೀರ್ಣ (ಎ-ಗು) 
01 542 NAK 0-05 
(ಭೂಪರಿವರ್ತನೆಯಾಗಿದೆ) 
ಒಟ್ಟು 0-05 














ಎಸ್‌.ಎಲ್‌. ಮಂಜುನಾಥ್‌ 
ಪಿ.ಆರ್‌. 135 ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ತಾಧೀನಾಧಿಕಾರಿಗಳು, 
ಮಧುಗಿರಿ ಉಪ ವಿಭಾಗ, ಮಧುಗಿರಿ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂ: ಎಲ್‌ಎಕ್ಕೂ / ಎಸ್‌ಆರ್‌ 1 / 06-07, ದಿನಾಂಕ: 21ನೇ ಏಪ್ರಿಲ್‌ 2006 

ಭೂಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್‌ ಕಾಯ್ದೆ 1894) ರಂತೆ ವಿಧಿ 4(1) ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂ ಎಸ್‌ಆರ್‌ : 143 / 
05-06 ದಿನಾಂಕ: 1.10.05 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರುರವರು ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 
3.11.2005 ರ ಕರ್ನಾಟಕ ರಾಜ್ಯ ಪತ್ರದ ಭಾಗ 6 ರ ಪುಟ ಸಂ: 807 ಮತ್ತು 808 ರಲ್ಲಿ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿಯ ಉದ್ದೇಶಕ್ಕಾಗಿ 

ಭೂಸ್ವಾಧೀನ ಪಡಿಸಿಕೊಳ್ಳುವುದಕ್ಕಾಗಿ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ತಪಶೀಲಿನಲ್ಲಿ ನಮೂದಿಸಿರುವಂತೆ, ತಿದ್ದುಪಡಿ ಮಾಡಲಾಗಿದೆ. 




















ತಪಶೀಲು 

ಜಿಲ್ಲೆ : ತುಮಕೂರು ತಾಲ್ಲೂಕು : ಕೊರಟಗೆರೆ 
ಹೋಬಳಿ : ಕಸಬಾ ಗ್ರಾಮ : ಕೊರಟಗೆರೆ 
ಕ್ರ. 4(1) ರಂತೆ ಪ್ರಕಟವಾಗಿರುವುದು ಜೆಎಂಸಿ ಯಂತೆ ತಿದ್ದುಪಡಿ ಮಾಡಿರುವುದು 
ಸಂ ಸ.ನಂ ತರಹೆ ವಿಸ್ತೀರ್ಣ | ಆಕಾರ ಚಕ್ಕುಬಂದಿ ಸ.ನಂ. | ತರಹೆ | ವಿಸ್ತೀರ್ಣ | ಆಕಾರ ಚಕ್ಕುಬಂದಿ 

ಪೂರ್ವ | ಪಶ್ಚಿಮ ಪೂರ್ವ | ಪಶ್ಚಿಮ 
01 64 ಖುಷ್ಕಿ | 700 |09-0 | ರಸ್ತೆ | ಸ.ನಂ. |. 64 | ಖುಷ್ಕಿ | 7-00 | 7-10 | ಸ.ನಂ. | ಸ.ನಂ. 

ಖರಾಬು 1-08 69 ಖರಾಬು 0-10 63 65 
ಒಟ್ಟು | 8-08 ಒಟ್ಟು | 7-10 









































ಎಸ್‌.ಆರ್‌. ಉಮಾಶಂಕರ್‌ 
ಪಿ.ಆರ್‌. 140 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894ರ ಭೂಸ್ವಾಧೀನ ಕಾಯಿದೆ ಕಲಂ 4(1) ಮತ್ತು 17(4) ರ ಅನ್ವಯ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಕೂ / ಸಿಆರ್‌ / 50 / 2005-06, ದಿನಾಂಕ: 21ನೇ ಏಪ್ರಿಲ್‌ 2006 
ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ 
ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣದ ಸಲುವಾಗಿ ನೈರುತ್ಯ ರೈಲ್ವೆ ಇಲಾಖೆಯವರಿಗೆ ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡುಬಂದಿರುತ್ತದೆ. 





೨೩೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಮೇ ೧೧, ೨೦೦೬ ಭಾಗ - ೬ 





1991 ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33ನೇ ತಿದ್ದುಪಡಿಯಾದ ಮತ್ತು 1984ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ)ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಪ್ರಕಾರ ಸದರಿ 
ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ ಕಾಯ್ದೆಯ 4(2)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ 
ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ ಪ್ರಕರಣ (ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5(ಎ) ರ ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ 
ಆದೇಶ ನಂ. ಕಂಇ / 28 / ಭೂಸ್ವಾಚ / 2002 ದಿನಾಂಕ: 20.12.2002ರ ಪ್ರಕಾರ ಅನುಮತಿ ನೀಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯುಂಟು ಮಾಡುವುದಾಗಲಿ 
ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ, ಅಡಮಾನ, ಹಸ್ತಾಂತರ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 
ವೆಚ್ಚ, ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ, ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ 
ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 




















ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಕಸಬಾ ಗ್ರಾಮ: ದೊಗ್ಗಳ್ಳಿ 
ಕ್ರ. ಖಾತೆದಾರರ ಹೆಸರು ಖಾತೆದಾರ / ಸರ್ವೆ ಜಮೀನಿನ ಸರಹದ್ದುಗಳು (ಸರ್ವೆ ನಂಬರುಗಳು) ಭೂ ಭೂ 
ಸಂ. ಅನುಭವದಾರ / | ನಂಬರು ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸ್ವಾಧೀನಕ್ಕೆ | ಕಂದಾಯ 
ಗೇಣಿದಾರರ / ಸ.ನಂ. ಸ.ನಂ. ಸ.ನಂ. ಸ.ನಂ. ಬೇಕಾದ | ರೂ. ಪೈ. 
ಯಣಭಾರ / ಜಮೀನಿನ 
ವ್ಯಕ್ತಿಗಳ ಅಂದಾಜು 
ಹೆಸರು ವಿಸ್ತೀರ್ಣ 
ಎ-ಗುಂಟೆ 
1 2 3 4 5 6 7 8 9 10 11 
1 | 1) ಮಲ್ಲಪ್ಪ ತಾಯಿ ಲಕ್ಷ ಮ್ಮ ತಳವಾರ ಸ್ವಂತ 7502 ಖುಷ್ಕಿ | ಇದೇ ಸ.ನಂ. ರಿನ ಅಮರಾವತಿ ರಿ.ಸ.ನಂ. 75/3 ರಿ.ಸ.ನಂ. 75/1 0-05 0-14 
2) ಬಸಪ್ಪ ಬಿನ್‌ ಪಕ್ಕೀರಪ್ಪ ಪೈಕಿ ಉಳಿಕೆ ಜಮೀನು ಗ್ರಾಮದ ಗಡಿ 
3) ನಾಗರಾಜ 
4) ಸುಬ್ಬರಾವು ಬಿನ್‌ ಭುಜಂಗರಾವ್‌ 
2 (1) ಬಿ. ವೆಂಕಪ್ಪ ಬಿನ್‌ ಭೀಮಪ್ಪ ಸ್ವಂತ 751 ಖುಷ್ಕಿ ಇದೇ ಸ.ನಂ. ರಿನ ಅಮರಾವತಿ ರಿ.ಸ.ನಂ. 752 ರಿ.ಸ.ನಂ. 74 0-16 0-44 
2) ಗಿರಿಜಮ್ಮ ಕೋಂ ಕೃಷ್ಣಪ್ಪ ಪೈಕಿ ಉಳಿಕೆ ಜಮೀನು ಗ್ರಾಮದ ಗಡಿ 
3) ಮಲ್ಲಮ್ಮ ಕೋಂ ಮುರಿಗೆಪ್ಪ, ಅಮರಾವತಿ 
4) ಬಿ. ಭರಮಪ್ಪ ಬಿನ್‌ ಮರದ ಚನ್ನಬಸಪ್ಪ, 
5) ಜಿ.ಎಸ್‌. ಭರಮಪ್ಪ ಬಿನ್‌ ಶಾಂತಪ್ಪ 







































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ೨೩೫ 
1 2 3 4 6 7 8 9 10 11 
3 1) ಬಿ.ಎಸ್‌. ರಾಮಲಿಂಗೇಶ ಬಿನ್‌ ಬಸಣ್ಣ ಸಂತ 74 ರಿ.ಸ.ನಂ. 74/6 ಇದೇ ಸ.ನಂ. ರಿ.ಸ.ನಂ. 75 ರಿ.ಸ.ನಂ. 74/5 1-02 0-25 

ಗಾಣಿಗೆರ, ಪೈಕಿ ಉಳಿಕೆ ಜಮೀನು 
4 | ಜಿ.ಎಸ್‌. ಭರಮಪ್ಪ ಬಿನ್‌ ಶಾಂತಪ್ಪ. ಸಂತ 74 ಇದೇ ಸ.ನಂ. ರಿನ ರಿ.ಸ.ನಂ. 74/3 ಇದೇ ಸ.ನಂ. ರಿ.ಸ.ನಂ. 74/5 0-03 0-02 
ಪೈಕಿ ಉಳಿಕೆ ಜಮೀನು ಉಳಿಕೆ ಜಮೀನು 
5 |1) ಹೆಚ್‌. ಉಜ್ಜಪ್ಪ ಬಿನ್‌ ಸಣ್ಣಮಲ್ಲಪ್ಪ, ಸ್ವಂತ 74 ಪೈಕಿ ಇದೇ ಸ.ನಂ. ರಿನ | ಇದೇ ಸ.ನಂ. ರಿನ | ರೀ.ಸ.ನಂ. 743, ರಿ.ಸ.ನಂ. 73 0-27 0-16 
2) ಹೆಚ್‌. ಮರಳಪ್ಪ ಬಿನ್‌ ಸಣ್ಣಮಲ್ಲಪ್ಪ ಉಳಿಕೆ ಜಮೀನು ಉಳಿಕೆ ಜಮೀನು 746 
3) ಹೆಚ್‌. ರೇವಣಸಿದ್ದಪ್ಪ ಬಿನ್‌ ಸಣ್ಣಮಲ್ಲಪ್ಪ 
4) ಹೆಚ್‌. ಮಲ್ಲೇಶಪ್ಪ ಬಿನ್‌ ಸಣ್ಣಮಲ್ಲಪ್ಪ 
6 | 1) ಹೆಚ್‌. ಉಜ್ಜಪ್ಪ ಬಿನ್‌ ಸಣ್ಣಮಲ್ಲಪ್ಪ ಸ್ವಂತ 73 ಪೈಕಿ ಇದೇ ಸ.ನಂ. ರಿನ | ಇದೇ ಸ.ನಂ. ರಿನ ರೀ.ಸ.ನಂ. 74 ರಿ.ಸ.ನಂ. 72 2-07 1-83 
2) ಹೆಚ್‌. ಮರಳಪ್ಪ ಬಿನ್‌ ಸಣ್ಣಮಲ್ಲಪ್ಪ ಉಳಿಕೆ ಜಮೀನು ಉಳಿಕೆ ಜಮೀನು 
3) ಹೆಚ್‌. ರೇವಣಸಿದ್ದಪ್ಪ ಬಿನ್‌ ಸಣ್ಣಮಲ್ಲಪ್ಪ 
4) ಹೆಚ್‌. ಮಲ್ಲೇಶಪ್ಪ ಬಿನ್‌ ಸಣ್ಣಮಲ್ಲಪ್ಪ 
5) ಜೆಟ್ಟಪ್ಪ ಬಿನ್‌ ಮಲ್ಲೇಶಪ್ಪ ಅಮರಾವತಿ 
6) ಮಂಜಪ್ಪ ಬಿನ್‌ ಮಲ್ಲೇಶಪ್ಪ 
7) ರೇವಣಸಿದ್ದಪ್ಪ ಬಿನ್‌ ಸಿದ್ದಪ್ಪ, ಹಿರೇಬಿದ್ರಿ, 
8) ಚನ್ನಬಸಪ್ಪ ಬಿನ್‌ ಸಿದ್ದಿಂಗಪ್ಪ, ಹಿರೇಬಿದ್ರಿ, 
9) ಬಸಪ್ಪ ಬಿನ್‌ ಸಿದ್ದಿಂಗಪ್ಪ, ಹಿರೇಬಿದ್ರಿ 
ಅಮರಾವತಿ 
7 | ಹೆಚ್‌.ಕೆ. ಶಿವಣ್ಣ ಬಿನ್‌ ವೀರಪ್ಪ, ಹರಿಹರ ಸ್ವಂತ 71/2 ಇದೇ ಸ.ನಂ. ರಿನ ರೀ.ಸ.ನಂ. 72 ಇದೇ ಸ.ನಂ. ರಿನ ರಿ.ಸ.ನಂ. 64 0-04 0-10 
ಉಳಿಕೆ ಜಮೀನು ಉಳಿಕೆ ಜಮೀನು 
8 | ಎಂ.ಎಸ್‌. ಶಿವಕುಮಾರ ಬಿನ್‌ ಸಂಗಪ್ಪ ಸಂತ 721 ಇದೇ ಸ.ನಂ. ರಿನ | ಇದೇ ಸ.ನಂ. ರಿನ ರೀ.ಸ.ನಂ. 73 ರಿ.ಸ.ನಂ. 72/2 1-03 1-57 
ಉಳಿಕೆ ಜಮೀನು ಉಳಿಕೆ ಜಮೀನು 
9 | ಎಂ.ವಿ. ನಾಯ್ಕ ಬಿನ್‌ ವಿರುಪಾಕ್ಷನಾಯ್ಯ ಸಂತ 64/1 ಇದೇ ಸ.ನಂ. ರಿನ | ಇದೇ ಸ.ನಂ. ರಿನ ರೀ.ಸ.ನಂ. 72 ರಿ.ಸ.ನಂ. 64/2 0-09 0-31 
ಉಳಿಕೆ ಜಮೀನು ಉಳಿಕೆ ಜಮೀನು ಮತ್ತು 71 
10 | 1) ಕಮಲಮ್ಮಕೋಂ ಬಸವರಾಜಪ್ಪ ಸ್ವಂತ 64/ ಪೈಕಿ ಇದೇ ಸ.ನಂ. ರಿನ | ಇದೇ ಸ.ನಂ. ರಿನ | ರೀ.ಸ.ನಂ. 641 ರಿ.ಸ.ನಂ. 61 0-20 0-70 
2) ಸಿ. ರೇವಣಪ್ಪ ಬಿನ್‌ ಚನ್ನಪ್ಪ, ದೊಡ್ಡಬಾತಿ ಉಳಿಕೆ ಜಮೀನು ಉಳಿಕೆ ಜಮೀನು 





ಆ 



































೨೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ 


ಭಾಗ - ೬ 


























1 2 4 6 7 8 9 10 11 
11 | 1) ಗುರುಬಸಪ್ಪ ಬಿನ್‌ ಮಲ್ಲಪ್ಪ 61 ಪೈಕಿ ಇದೇ ಸ.ನಂ. ರಿನ | ಇದೇ ಸ.ನಂ. ರಿನ | ರೀ.ಸ.ನಂ. 64 ರಿ.ಸ.ನಂ. 60 0-20 0-68 
2) ಎಂ. ಅಶೋಕ ಬಿನ್‌ ಮಲ್ಲಪ್ಪ ಉಳಿಕೆ ಜಮೀನು | ಉಳಿಕೆ ಜಮೀನು 
3) ಸರ್ವಮಂಗಳಮ್ಮ ಕೋಂ ಸಣ್ಣನಿಂಗಪ್ಪ 
4) ಬುಳ್ಳಮ್ಮ - ಮರಿಕೊಟ್ರಪ್ಪ, 
5) ಕೆ.ಕೊಟ್ರಬಸಪ್ಪ ಬಿನ್‌ ಮರಿಕೊಟ್ರಪ್ಪ 
6) ಶೇಕ್ರಪ್ಪ ಬಿನ್‌ ಸಣ್ಣ ನಿಂಗಪ್ಪ, 
7) ಗುರುಬಸಪ್ಪ ಬಿನ್‌ ಮಲ್ಲಪ್ಪ 
12 | ಹನುಮಂತಪ್ಪ ಬಿನ್‌ ದೊಡ್ಡಸೋಮಲಿಂಗಪ್ಪ, 60/1 ಇದೇ ಸ.ನಂ. ರಿನ | ಇದೇ ಸ.ನಂ. ರಿನ ರೀ.ಸ.ನಂ. 61 ರಿ.ಸ.ನಂ. 604 0-16 0-53 
ಸೂಮದಿಳ ಉಳಿಕೆ ಜಮೀನು ಉಳಿಕೆ ಜಮೀನು 
13 | 1) ನಿಂಗಪ್ಪ ಬಿನ್‌ ಮಲ್ಲಪ್ಪ, 604 ಪೈಕಿ ಇದೇ ಸ.ನಂ. ರಿನ | ಇದೇ ಸ.ನಂ. ರಿನ | ರೀ.ಸ.ನಂ. 601 | ರಿ.ಸ.ನಂ. 57 0-17 0-56 
2) ಎಂ.ಕೆ. ಸುರೇಶ ಬಿನ್‌ ಕೊಟ್ರಪ್ಪ ಉಳಿಕೆ ಜಮೀನು ಉಳಿಕೆ ಜಮೀನು | ಇದೇ ಸ.ನಂ. ರಿನ 0-02 0-07 
ಉಳಿಕೆ ಜಮೀನು 0-19 0-63 
14 | 1) ನಿಂಗಪ್ಪ ಬಿನ್‌ ದತ್ತು ತಂದೆ ಸೋಮಪ್ಪ, 57/1 ಪೈಕಿ ಇದೇ ಸ.ನಂ. ರಿನ | ಇದೇ ಸ.ನಂ. ರಿನ | ರೀ.ಸ.ನಂ. 60. | ರಿ.ಸ.ನಂ. 572 0-09 0-31 
ಕೋಡಿಹಳ್ಳಿ ಉಳಿಕೆ ಜಮೀನು ಉಳಿಕೆ ಜಮೀನು 0-16 0-55 
2) ಶಂಕರ್‌ ಬಿನ್‌ ರಾಮಚಂದ್ರ ಕುಲಕರ್ಣಿ 0-25 0-86 
3) ಟಿ. ದಶರಥ ಬಿನ್‌ ತುಳುಜಪ್ಪ, ದೊಡ್ಡಬಾತಿ 
4) ಟಿ. ದಶರಥ ಬಿನ್‌ ತುಳಜಪ್ಪ, ದೊಡ್ಡಬಾತಿ 
15 | 1) ನಿಂಗಪ್ಪ ಬಿನ್‌ ಸೋಮಪ್ಪ ದತ್ತು ತಂದೆ 572 ಪೈಕಿ ಇದೇ ಸ.ನಂ. ರಿನ | ಇದೇ ಸ.ನಂ. ರಿನ | ರೀ.ಸ.ನಂ. 511 | ರಿ.ಸ.ನಂ. 56 1-02 1-44 
ಶಂಕರ ಬಿನ್‌ ರಾಮಚಂದ್ರ ಕುಲಕರ್ಣಿ ಉಳಿಕೆ ಜಮೀನು ಉಳಿಕೆ ಜಮೀನು 





2) ಟಿ. ದಶರಥರಾವ್‌ ಬಿನ್‌ ತುಳಜಪ್ಪ, 
ದೊಡ್ಡಬಾತಿ 

3) ಅನಂತ ಎಸ್‌. ಕುಲಕರ್ಣಿ ಬಿನ್‌ ಶೇಷಗಿರಿ 
ಆರ್‌. ಕುಲಕರ್ಣಿ 

4) ವಾಮನ್‌ ಎಸ್‌. ಕುಲಕರ್ಣಿ ಬಿನ್‌ ಶೇಷಗಿರಿ 
ಆರ್‌. ಕುಲಕರ್ಣಿ 

5) ಕಿರಣ ಎಸ್‌. ಕುಲಕರ್ಣಿ ಬಿನ್‌ ಶೇಷಗಿರಿ 
ಆರ್‌. ಕುಲಕರ್ಣಿ 



































ಭಾಗ 


ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ 


೨೩೭ 








2 


6 


7 


8 


10 


11 





16 


1) ಇಮಾಂ ಸಾಬ್‌ ಬಿನ್‌ ಬುಡೇನ್‌ಸಾಬಿ 

2) ಮಜೀದ್‌ ಸಾಬ್‌ ಬಿನ್‌ ಬುಡೇನ್‌ ಸಾಬ್‌ 
3) ಮಹಮ್ಮದ ಸಾಬ್‌ ಬಿನ್‌ ಬುಡೇನ್‌ ಸಾಬ್‌ 
4) ಇಮಾಂ ಬಿ ಕೋಂ ಮಹಮದ್‌ ಸಾಬ್‌ 
ಅಮರಾವತಿ 

5) ಮಾಕನೂರ ರಾಮಪ್ಪ ಬಿನ್‌ ಕರಿಯಪ್ಪ 
ಹೆಂಡತಿ ರತ್ನಮ್ಮ 

6) ರಾಮಪ್ಪ ಬಿನ್‌ ಮಾಕನೂರ ಕರಿಯಪ್ಪ, 
ದೊಡ್ಡಬಾತಿ 

7) ರಾಮಪ್ಪ ಬಿನ್‌ ಕರಿಯಪ್ಪ, ಮಾಕನೂರ 
ದೊಡ್ಡಬಾತಿ 

8) ರಾಮಪ್ಪ ಬಿನ್‌ ಮಾಕನೂರ ಕರಿಯಪ್ಪ 


ಇದೇ ಸ.ನಂ. ರಿನ 
ಉಳಿಕೆ ಜಮೀನು 


ಹಳೇ ರೈಲು 
ಮಾರ್ಗ 


ರೀ.ಸ.ನಂ. 57 


ರಿ.ಸ.ನಂ. 53 


2-37 


7-76 





17 


1) ಬಿ.ಕೆ. ಶಿವಪ್ಪ 2) ಬಿ.ಕೆ. ಕರಿಯಪ್ಪ 
3) ಬಿ.ಕೆ. ಸದಾಶಿವಪ್ಪ ಬಿನ್‌ ಕಲ್ಲಪ್ಪ 

4) ಬಿ.ಕೆ. ವೀರಪ್ಪ ಬಿನ್‌ ಕಲ್ಲಪ್ಪ 

5) ಬಿ.ಕೆ. ಶೇಖರಪ್ಪ ಬಿನ್‌ ಕಲ್ಲಪ್ಪ 

6) ರೋಣದ ಮಹೇಶ್ವರಪ್ಪ ಬಿನ್‌ ಲೇಟ್‌ 
ರೋಣದ ಕೊಟ್ರಪ್ಪ 


54 ಪ್ಲೆಕಿ 


ಲ್ಯ 


ಹಳೇ ರೈಲು 
ಮಾರ್ಗ 


ಇದೇ ಸ.ನಂ. ರಿನ 
ಉಳಿಕೆ ಜಮೀನು 


ರೀ.ಸ.ನಂ. 55 


ರಿ.ಸ.ನಂ. 51 


1-24 


1-94 





18 


1) ಪ.ಇ. ಜೋಡಿ ಸರ್ಕಾರಿ 

2) ಜಬ್ಬಾರ್‌ ಸಾಬ್‌ ಬಿನ್‌ ಜಮಾಲ್‌ ಸಾಬ್‌, 
3) ಚಮನ್‌ ಸಾಬ್‌, 

4) ಇಮಾಂ ಸಾಬ್‌ ಬಿನ್‌ ಬುಡೇನ್‌ ಸಾಬ್‌, 
5) ಮಜೀದ್‌ ಸಾಬ್‌ ಬಿನ್‌ ಬುಡೇನ್‌ ಸಾಬ್‌, 
6) ಮಹಮದ್‌ ಸಾಬ್‌ ಬಿನ್‌ ಬುಡೇನ್‌ ಸಾಬ್‌ 
7) ಅಬ್ದುಲ್‌ ಗನಿ ಬಿನ್‌ ಹುಸೇನ್‌ಸಾಬ್‌ 


ಹಳೇ ರೈಲು 
ಮಾರ್ಗ 


ಇದೇ ಸ.ನಂ. ರಿನ 
ಉಳಿಕೆ ಜಮೀನು 


ಹಳೇ ರೈಲು 
ಮಾರ್ಗ 


ರಿ.ಸ.ನಂ. 54 


0-20 


1-76 








19 





1) ದೇವಪ್ಪ ಬಿನ್‌ ನಾಗಪ್ಪ 

2) ಸಣ್ಣವೀರಪ್ಪ ಬಿನ್‌ ಬಾಗಲೂರು ರೇಣುಕಪ್ಪ, 
3) ರೋಣದ ಮಹೇಶ್ವರಪ್ಪ ಬಿನ್‌ ಲೇಟ್‌ 
ರೋಣದ ಕೊಟ್ರಪ್ಪ 














ಹಳೇ ರೈಲು 
ಮಾರ್ಗ 





ಇದೇ ಸ.ನಂ. ರಿನ 
ಉಳಿಕೆ ಜಮೀನು 





ರೀ.ಸ.ನಂ. 542 





ರಿ.ಸ.ನಂ. 51/2 





0-30 





0-65 



































೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ಭಾಗ - ೬ 
1 2 3 4 5 6 7 8 9 10 11 
4) ಎಂ.ಎನ್‌. ನಾಗಪ್ಪ ಬಿನ್‌ ಮಲ್ಲಪ್ಪ, 
5) ಸಣ್ಣ ವೀರಪ್ಪ ಬಿನ್‌ ಬಾಗಲೂರು 
ರೇಣುಕಪ್ಪ. 
20 | 1) ಹನುಮವ್ವ, ಕೋಂ ದ್ಯಾಮಪ್ಪ, ಸ್ವಂತ 51/2 ಪೈಕಿ ಖುಷ್ಕಿ ಹಳೇ ರೈಲು ಇದೇ ಸ.ನಂ. ರಿನ | ರೀ.ಸ.ನಂ. 51/1 ರಿ.ಸ.ನಂ. 50 1-08 1-05 
2) ರೋಣದ ಮಹೇಶ್ವರಪ್ಪ ಬಿನ್‌ ಲೇಟ್‌ ಮಾರ್ಗ ಉಳಿಕೆ ಜಮೀನು 
ರೋಣದ ಕೊಟ್ರಪ್ಪ, 
3) ಎಂ.ಎಸ್‌. ನಾಗಪ್ಪ ಬಿನ್‌ ಮಲ್ಲಪ್ಪ, 
4) ಸಣ್ಣವೀರಪ್ಪ ಬಿನ್‌ ಬಾಗಲೂರು ರೇಣುಕಪ್ಪ, 
5) ದೇವಪ್ಪ ಬಿನ್‌ ನಾಗಪ್ಪ, 
6) ಸಣ್ಣವೀರಪ್ಪ ಬಿನ್‌ ಬಾಗಲೂರು ರೇಣುಕಪ್ಪ, 
7) ಹನುಮವ್ವ ಕೋಂ ಎಂ. ದ್ಯಾಮಪ್ಪ, 
ದೊಡ್ಡಬಾತಿ 
ಆ 
21 | 1) ಕೊಟ್ರಪ್ಪ ಬಿನ್‌ ಈರಪ್ಪ ಸ್ವಂತ 50 ಖುಷ್ಕಿ ಹಳೇ ರೈಲು ಇದೇ ಸ.ನಂ. ರಿನ | ರೀ.ಸ.ನಂ. 51/2 ದೊಡ್ಡಬಾತಿ 2-00 2-26 
2) ನಂಜಪ್ಪ ಬಿನ್‌ ಈರಪ್ಪ ಮಾರ್ಗ ಉಳಿಕೆ ಜಮೀನು ಗ್ರಾಮದ ಗಡಿ 
ಐ ಐ? 
3) ಹಾಲಪ್ಪ ಬಿನ್‌ ಈರಪ್ಪ, 
4) ಶೇಖರಪ್ಪ ಬಿನ್‌ ಈರಪ್ಪ, 
5) ಶಿದ್ದಪ್ಪ ಬಿನ್‌ ಈರಪ್ಪ, 
6 ರುದ್ರಪ್ಪ ಬಿನ್‌ ಈರಪ್ಪ, 
7) ಶಿವಪುತ್ರಯ್ಕ ಬಿನ್‌ ಈರಪ್ಪ 
22 | 1) ಶೇಖ್ರಪ್ಪ ಬಿನ್‌ ಸಣ್ಣ ನಿಂಗಪ್ಪ ಸ್ವಂತ 521 ಖುಷ್ಕಿ | ಇದೇ ಸ.ನಂ. ರಿನ ಹಳೇ ರೈಲು ರೀ.ಸ.ನಂ. 53 ರಿ.ಸ.ನಂ. 52/2 0-37 0-88 
2) ಜಿ.ಎಸ್‌. ಪತ್ರಪ್ಪ ಬಿನ್‌ ಸಣ್ಣ ನಿಂಗಪ್ಪ ಉಳಿಕೆ ಜಮೀನು ಮಾರ್ಗ 
23 | ಹಾಲಪ್ಪ ಬಿನ್‌ ರೇವಣಪ್ಪ ಸ್ವಂತ 522 ಖುಷ್ಕಿ ಇದೇ ಸ.ನಂ. ರಿನ ಹಳೇ ರೈಲು ರೀ.ಸ.ನಂ. 52/1 ರಿ.ಸ.ನಂ. 49 1-00 0-95 
ಉಳಿಕೆ ಜಮೀನು ಮಾರ್ಗ 
24 | ಹಾಲಪ್ಪ, ಕೊಟ್ರಪ್ಪ, ಪರಮೇಶ್ವರಪ್ಪ ಬಿನ್‌ ಸ್ವಂತ 49 ಪೈಕಿ ಖುಷ್ಕಿ | ಇದೇ ಸ.ನಂ. ರಿನ ಹಳೇ ರೈಲು ರೀ.ಸ.ನಂ. 52/2 ದೊಡ್ಡಬಾತಿ 2-29 3-55 
ರೇವಣಪ್ಪ ಉಳಿಕೆ ಜಮೀನು ಮಾರ್ಗ ಗ್ರಾಮದ ಗಡಿ 






































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ೨೩೯ 





















































1 2 3 4 5 6 7 8 9 10 11 
25 |1) ಸಿದ್ದಪ್ಪ ಸ್ವಂತ 53 ಪೈಕಿ ಖುಷ್ಕಿ ಇದೇ ಸ.ನಂ. ರಿನ ಹಳೇ ರೈಲು ರಿ.ಸ.ನಂ. 56 ರಿ.ಸ.ನಂ. 52 1-38 2-54 
2) ಕಲ್ಲಪ್ಪ ಬಿನ್‌ ನಿಂಗಪ್ಪ ಉಳಿಕೆ ಜಮೀನು ಮಾರ್ಗ 
3) ಕರಿಯಪ್ಪ 
4) ಶಾಂತವೀರಪ್ಪ ಬಿನ್‌ ಸಿದ್ದಪ್ಪ 
26 | ವೈ. ನಾಗಪ್ಪ ಬಿನ್‌ ಎರೇಸೀಮಿ ಬಸಪ್ಪ ಸ್ವಂತ 72/2 ಖುಷ್ಕಿ | ಇದೇ ಸ.ನಂ. ರಿನ | ಇದೇ ಸ.ನಂ. ರಿನ | ರಿ.ಸ.ನಂ. 72/1 ರಿ.ಸ.ನಂ. 64 1-00 1-46 
ಉಳಿಕೆ ಜಮೀನು ಉಳಿಕೆ ಜಮೀನು 
ಮತ್ತು ರಿ.ಸ.ನಂ. 
71 
ಒಟ್ಟು 26-01 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 136 ದಾವಣಗೆರೆ ಜಿಲ್ಲೆ. 


ಕಂದಾಯ ಸಚಿವಾಲಯ 
ಭೂ ಅರ್ಜನೆ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ : ಕಂಇ 20 ಭೂಸ್ವಾಚ 2005, ದಿನಾಂಕ: 22ನೇ ಮಾರ್ಚ್‌ 2006 

ಈ ಮೂಲಕ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಚಳ್ಳಕೆರೆ ಪಟ್ಟಣದ ಕುಡಿಯುವ ನೀರಿನ ಸರಬರಾಜಿನ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳವರ 
ಅಧಿಸೂಚನೆ ನಂಬರ್‌ ಎಲ್‌ಎಕ್ಕೂ : ಎಸ್‌ಆರ್‌ : 13 / 2004-05, ದಿನಾಂಕ: 20.11.2004ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 

ಕರ್ನಾಟಕ ಅಧಿನಿಯಮ ಸಂಖ್ಯೆ 1991 ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894 (1) ರ ಎ ಪ್ರಕರಣದ ಮತ್ತು 61ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಗಳು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ಧಿಷ್ಠಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ 
ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳ ಪ್ರಕಾರ್ಯವನ್ನು 
ನಿರ್ವಹಿಸಲು ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿಶೀಲನೆಗಾಗಿ ಉಪವಿಭಾಗಾಧಿಕಾರಿ ಮತ್ತು ಭೂ ಅರ್ಜನೆ ಅಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 

































































ಎಂ. ವೆಂಕಟೇಶಮೂರ್ತಿ 


೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೧, ೨೦೦೬ ಭಾಗ - ೬ 
ಅನುಸೂಚಿ 
ಜಿಲ್ಲೆ : ಚಿತ್ರದುರ್ಗ ತಾಲ್ಲೂಕು : ಚಳ್ಳಕೆರೆ ಹೋಬಳಿ : ಕಸಬಾ ಗ್ರಾಮ : ಗೊದ್ದಕಟ್ಟಿ 
ಕ್ರಮ | ವಿವರಣೆಯೊಂದಿಗೆ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂಖ್ಯೆ. ಪ್ರಮ ಸಂಖ್ಯೆ ಗೇಣಿದಾರರ ಅಥವಾ ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ಆಕಾರ 
ಸಂಖ್ಯೆ ವ್ಯಕ್ತಿಯ ಹೆಸರು 
1 2 3 4 5 6 7 8 9 10 11 12 
1 -- ಎನ್‌. ಮಹಂತೇಶ, ಎನ್‌. ಮಹಂತೇಶ, 26 ಖುಷ್ಕಿ ರಿ.ಸ.ನಂ. 32 ರಿ.ಸ.ನಂ. ಗ್ರಾಮ 1.14 0.66 
ಜಯಣ್ಣ ಬಿನ್‌ ನಾಗಪ್ಪ ಜಯಣ್ಣ ಬಿನ್‌ ನಾಗಪ್ಪ 263 26ರ ಚಳ್ಳಕೆರೆ 
ಉಳಿಕೆ ಗಡಿ 
2 -- ಹುಚ್ಚಪ್ಪ ಬಿನ್‌ ಜಗಲೂರಪ್ಪ ಹುಚ್ಚಪ್ಪ ಬಿನ್‌ ಜಗಲೂರಪ್ಪ 26 ಖುಷ್ಕಿ ರಿ.ಸ.ನಂ. | ರಿ.ಸ.ನಂ. | ರಿ.ಸ.ನಂ. ಗ್ರಾಮ 1.20 0.73 
26ರ 26/2 26ರ ಚಳ್ಳಕೆರೆ 
3 ದಡ ಅಜ್ಜಪ್ಪ, ತಿಪ್ಪೇಸ್ವಾಮಿ, ಅಜ್ಜಪ್ಪ, ತಿಪ್ಪೇಸ್ವಾಮಿ, 26 ಖುಷ್ಕಿ ರಿ.ಸ.ನಂ ರಿ.ಸ.ನಂ. ರಿ.ಸ.ನಂ. ಗ್ರಾಮ 1.15 0.67 
ಟಿ. ನಾಗರಾಜ, ಟಿ. ನಾಗರಾಜ, 26ರ 26ರ 26ರ ಚಳ್ಳಕೆರೆ 
ಪರಶುರಾಮಪ್ಪ ಬಿನ್‌ ಪರಶುರಾಮಪ್ಪ ಬಿನ್‌ ಪಾಳಿ ಕ ಹು ಗಡಿ 
ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 144 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ). 





